ANTARANGA 106 


ವಾಲಿ ಸುಗ್ರೀವ 


ಕೆ. ಸಿ . ವೆಂಕಪ್ಪ ಶೆಟ್ಟಿ , 


ಅಂತರಂಗ ಕಾರ್ಯಾಲಯ , ಉಡುಪಿ, 


0 -80 


ಅ೦ತ ರ೦ಗ 

ಸ್ಥಾಪನೆ: ೧೯೩೮ 
ಸಂಪಾದಕ: ಕೆ. ಹೊನ್ನಯ್ಯ ಶೆಟ್ಟಿ , 


ವರ್ಷ ೧೫ 


ಪುಸ್ತಕ ಪತ್ರಿಕೆ, ಉಡುಪಿ 


ಪುಸ್ತಕ ೧೦೬ 


ವಾಲಿ ಸುಗ್ರೀವ 


( ಯಕ್ಷಗಾನ) 
- ದುರಂತ ನಾಟಕ 


ಬರೆದವರು: 
ಕೆ. ಪಿ . ವೆಂಕಪ್ಪ ಶೆಟ್ಟ . 


ನವಂಬರ, ೧೯೫೨ 


ತಿದ್ದಿದ ಪ್ರಫಿ 


ಅ೦ತರ೦ಗ ಕಾರ್ಯಾಲಯ , ಉಡುಪಿ, 


೧ 


8 


0 


ಮೈಸೂರು ಸ್ಟೇಟಿನ ಕಳಸ ಹೊರನಾಡು ಶ್ರೀ | 
( ಅನ್ನ ಪೂರ್ಣ?' ದೇವಾಲಯದಲ್ಲಿ 1935ನೆ ಇಸವಿ 
ಫೆಬ್ರವರಿ ತಾ 25 ಮತ್ತು ತಾ 26ಲ್ಲು ಶ್ರೀಮಾನ್ 
ಹೊಸಕೊಪ್ಪ ಕೃಷ್ಣ ರಾಯರ ಅಧ್ಯಕ್ಷತೆಯಲ್ಲಿ ಜರಗಿದ 
ಯಕ್ಷಗಾನ ಸಮ್ಮೇಲನದ ವಿದ್ವದ್ ಗೋಷ್ಠಿಯಲ್ಲಿ 
ಪ್ರದರ್ಶಿಸಲ್ಪಟ್ಟು ಈ ಪ್ರಬಂಧಕ್ಕೆ ಪಾರಿತೋಷಕವಾಗಿ 
ಸುವರ್ಣ ಪದಕವು ದೊರಕಿರುತ್ತದೆ 


Shri 
Anna Purna 
Yakshagana 
Sammelana 
25 - 2 - 1936 


ಸುವರ್ಣ 
ಪದಕದ 
ಪ್ರತಿ. 


ಕವಿಭೂಷಣ ಕೆ . ಪಿ . 
ವೆಂಕಪ್ಪ ಶೆಟ್ಟಿ , 
ಯಕ್ಷಗಾನ ಕಲಾ 

ಸರಸ್ವತಿ 


' - ಪ್ರಬಂಧದ ಉದ್ದೇಶ-- 


ಅಧಿಕಾರಿಕವಾದ ರಾಮಾಯಣದಲ್ಲಿ ಪ್ರಾಸಂಗಿಕ ಕಥಾಭಾಗದ 
ಅಂಗವಾಗಿ ವಾಲಿಸುಗ್ರೀವರ ವೃತ್ತಾಂತವು ಬಂದಿದೆ. ದೃಶ್ಯಕಾವ್ಯ 
ಗಳಲ್ಲಿ ಇದಕ್ಕೆ ಪತಾಕೆಯೆಂದು ಹೆಸರಿದೆ ಯಕ್ಷಗಾನದಲ್ಲಿ ವಾಲಿ 
ಸುಗ್ರೀವ ಕಾಳಗ ” ವೆಂಬ ಪ್ರಬಂಧವನ್ನು ಕೀರ್ತಿಶೇಷ ಕವಿ ಪಾರ್ತಿ 
ಸುಬ್ಬನು ವಿರಚಿಸಿರುವನು, ಇದೇ ಸದ್ಯ ಪ್ರಚಾರದಲ್ಲಿರುವ ಯಕ್ಷ 
ಗಾನ ಪ್ರಬಂಧವು. ದಿವಂಗತ ಗೇರಸೊಪ್ಪೆ ಶಾಂತಪ್ಪಯ್ಯನವರು 
ಬೇರೊಂದು, ವಾಲಿಸುಗ್ರೀವ ಪ್ರಸಂಗವನ್ನು ಬರೆದಿರುವರೆಂದು ಕೇಳಿ 
ಬರುತ್ತಿದೆ . ಆದರೆ ಅದು ಲಭ್ಯವಿಲ್ಲ. ಯಕ್ಷಗಾನರಂಗದಲ್ಲಿ ವಾಲಿ 
ಸುಗ್ರೀವ' ರ ಕಥಾಭಾಗವು ಪ್ರೇಕ್ಷಕರ ಆಗ್ರಹಕ್ಕೆ ಪಾತ್ರವಾದ, ದೃಶ್ಯ 
ಮತ್ತು ಶ್ರಾವ್ಯ ಭಾಗಗಳುಳ್ಳದ್ದಾಗಿದೆ ಇದರಲ್ಲಿ ನಿಷ್ಕಳಂಕ ಚಾರಿತ್ರ 
ನಾದ ಶ್ರೀರಾಮನು, ವಾಲಿಯನ್ನು ರಾಜಧರ್ಮದಂತೆ ವಿಚಾರಿಸಿ 
ಆರೋಪಿತನನ್ನಾಗಿ ಮಾಡದೆಯ , ಕ್ಷಾತ್ರಾಧರ್ಮದಂತೆ ಮಾರ್ತ 
ಲೆತು ಕಾದದೆಯೂ , ನಿರಾಪರಾಧಿಯಾದ ವಾಲಿಯ ಮೇಲೆ ಮರೆಯಲ್ಲ 
ಡಗಿ ಬಾಣಪ್ರಯೋಗವನ್ನು ಮಾಡಿ ಅವನನ್ನು ಕೊಂದದ್ದು ರಾಮ 
ಚ೦ದ್ರನ ಪವಿತ್ರ ಕೀರ್ತಿಗೆ ಕುಂದನ್ನುಂಟುಮಾಡುವುದಿಲ್ಲವೇ ? ರಾಮ 
ಚಂದ್ರನು ಹೀಗೆ ಮಾಡಿದ್ದು ಧರ್ಮಸಮ್ಮತವಾಗಿದ್ದರೆ ಅದರ ಕಾರಣ 
ಗಳೇನು? ಈ ವಿಷಯಗಳು ಜಿಜ್ಞಾಸುಗಳಿಗೆ ಕೇಳಲು ಅತ್ಯಂತ ಕುತೂ 
ಹಲವು ವಿಷಯಗಳಾಗಿವೆ ವಾಲಿ ಮತ್ತು ಗ್ರಾಮ ಇವೆರಡು ಪಾತ್ರಗಳ 
ಮುಖಗಳಿಂದ ಪ್ರೇಕ್ಷಕರು ಇದನ್ನು ಕೇಳಿ ತೃಪ್ತರಾಗಬೇಕಾಗಿಯದೆ, 
ಇತಿಹಾಸದ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ ವಿಷಯವಾಗಿದೆ 
ಪ್ರಕೃತದ, ಕವಿ ಪಾರ್ತಿ ಸುಬ್ಬ ಕೃತ “ ವಾಲಿ ಸುಗ್ರೀವ ಕಾಳಗ ' ದಲ್ಲಿ 
ಬೇಕಿದ್ದ , ವಾಲಿ ಮತ್ತು ರಾಮ ಈ ಪಾತ್ರಗಳ ಧರ್ಮಪ್ರಶ್ನೆ ಅದರ 
ಉತ್ತರಗಳನ್ನು ವಿಷದಗೊಳಿಸಿ ಬರೆಯಲಾದ ಪದ್ಯಗಳಿರುವುದಿಲ್ಲ. 
ಕಾರಣ ಇವೆರಡು ಪಾತ್ರಗಳನ್ನು ವಹಿಸಿಕೊಂಡು ಮಾತನಾಡುವ 
ಸಮರ್ಥರಾದ ಕಲಾಭಿಜ್ಞರೇ ಯಕ್ಷಗಾನ ರಂಗದಲ್ಲಿ ವಕ್ಷ್ಯತ್ವದ 


ಮೇಲ್ಕೆಯಂತೆ ಮಾತನಾಡುವುದರಿಂದ, ಒಮ್ಮೆ ರಾಮನು ನೀತಿವಂತೆ 
ನೆಂದೂ , ಮತ್ತೊಮ್ಮೆ ಅನೀತಿವಂತನೆಂದೂ ಆದದ್ದಿದೆ. ಇದು ನನ್ನ 
ಸ್ವಾನುಭವಕ್ಕೆ ಬಂದ ವಿಷಯ 

ರಾಮಾಯಣ ಕಾವ್ಯ : - ಪ್ರಭುಸಮ್ಮಿತವಾದ ವೇದಸಂಸ್ಕೃತಿಯ 
ಮೊದಲನೇಯ ಕರ್ಮಕಾಂಡದ ಅನುಜ್ಞೆಗಳೇ ಅಡಿಗಟ್ಟಾಗಿದ್ದ , ಆ 
ಕಾಲದಲ್ಲಿ ನಡೆಯುತ್ತಿದ್ದ , ಹಿಂಸಾಧರ್ಮದ ಅಪವಾದಗಳನ್ನು 
ಬೊಟ್ಟಿಟ್ಟು ತೋರಿಸಿ, ಗರ್ಭಿಣಿಯಾದ ಸೀತೆಯನ್ನು ಜನಾಪವಾದ 
ಕಂಜಿ ಕಾಡಿಗಟ್ಟಿದ ರಾಮನ ಕಾರುಣ್ಯ ವಿರಹಿತವಾದ ಗುಣಗಳೊಡನೆ, 
ಸದ್ದು ಣಗಳನ್ನು ಶ್ಲಾಘಿಸಿ, ರಾಮಾಯಣದ ಮೂಲಕಾವ್ಯವನ್ನು 
ವಿರಚಿಸಿ , ಅದನ್ನೇ ಸೀತಾಕುಮಾರಕರಾದ ಕುಶಲವರಿಗೆ ಕಲಿಸಿ, ರಾಜ 
ಸಭೆಯಲ್ಲಿ ಆ , ಕಾಂತಾ ಸಮ್ಮಿತ ಕಾವ್ಯವನ್ನು ರಾಮನೇ ಸಾಕ್ಷಾತ್ತಾಗಿ 
ಕೇಳುವಂತೆ, ಆ ಬಾಲಕರಿಂದ ಹಾಡಿಸಿ. ಸಭೆಯೇ ಬೆರಗಾಗುವಂತೆ, 
ದಯಾವಿರಹಿತವಾದ ಧರ್ಮವನ್ನು ಖಂಡಿಸಿದ ಆದಿಕವಿಯೇ ವಾಲ್ಮೀ 
ಕಿಯು, ಈ ಕಾವ್ಯದ ಮುಖ್ಯೋದ್ದೇಶವು ಇದೇ ಆಗಿತ್ತು . [ ಇದು 
ಸಂಸ್ಕೃತದಲ್ಲಿದೆ] 

ವಾಲ್ಮೀಕಿಯ ಶ್ರೀಮದ್ರಾಮಾಯಣದ ನಂತರ, ಸಂಸ್ಕೃತ 
ದಲ್ಲಿಯೂ , ದೇಶಭಾಷೆಗಳಲ್ಲಿಯೂ , ಬೇಕಾದಷ್ಟು ರಾಮಾಯಣಗಳು 
ರಚಿಸಲ್ಪಟ್ಟವು. ರಾಮಾಯಣದ ಕುರಿತು ಕ್ರಿ . ಶ. ೧೩ನೇ ಶತಮಾನದ 
ಕವಿ ಗದುಗಿನ ನಾರಣಪ್ಪ [ಕುಮಾರವ್ಯಾಸನು ತನ್ನ ಕನ್ನಡ 
ಭಾರತದ ಪೀಠಿಕಾ ಸಂಧಿಯಲ್ಲಿ ಬರೆದ ಇದೊಂದು ಪದ್ಯವು ಮನನೀಯ 
ವಿದೆ:- ( ತಿಣುಕಿದನು ಫಣಿರಾಯ ರಾಮಾ j ಯಣದ ಕವಿಗಳ 
ಭಾರ ದಲಿತಿಂ | ತಿಣಿಯ ರಘುವರ ಚರಿತೆಯಲಿ ಕಾಲಿಡಲು ತೆರ 
ಪಿಲ್ಲಾ || ” ಎಂದು ಉದ್ದಾರವೆತ್ತಿರುವನು. ಅದೊಂದು ಕಾಲ 
ದಲಿ ಹೆಚ್ಚಾಗಿ ಕವಿಗಳು ರಾಮಾಯಣವನ್ನೇ ಬರೆಯಲು 
ಉಪಕ್ರಮಿಸಿರಬೇಕು. ಇಲ್ಲವಾದರೆ, ರಾಮಾಯಣದ ಕವಿಗಳು 
ಬರೆದ ಕಾವ್ಯಗಳಿಂದ ನಾಡುಗಳಲ್ಲಿ ಕಾಲಿಡಲು ತೆರಪಿಲ್ಲದಂತಾಗುವುದೂ 
ಅವುಗಳ ಭೂಭಾರದಿಂದ “ ತಿಣುಕಿದನು ಫಣಿರಾಯ ” ಮಹಶೇಷನೇ 


- 


5 


- 


00 


ತಲೆ ತಗ್ಗಿಸಿದನೆಂದಾಗುವುದೂ , ಆಶ್ಚರ್ಯವಿದೆ. ಅಂದರೆ ರಾಮಾಯಣ 
ಗಳೇ ಬೆಳೆದುದ್ದಲ್ಲದೆ ಅವುಗಳಿಂದ ಸಿಕ್ಕ ಬೇಕಾದಷ್ಟರ ಫಲವು ದೊರೆಯ 
ಲಿಲ್ಲವೆಂಬುದೇ ಕುಮಾರ ವ್ಯಾಸನ ಅಭಿಪ್ರಾಯವು. ಪುರಾಣಗಳ 
ಕುರಿತು ಕವಿ ಸಾರ್ವಭೌಮನಾದ ಕಾಳಿದಾಸನು ಕೂಡಾ “ ಪುರಾಣ 
ಮಿತ್ಯೇವ ನಸಾಧು ಸತ್ವಂ ” ಎಂದಿರುವನು ಪುರಾಣಗಳಲ್ಲಿರುವುದೆಲ್ಲಾ 
ಸಾಧುವಾದದ್ದೆಂದು ಹೇಳಬರುವುದಿಲ್ಲ . ಕೀರ್ತಿಶೇಷ ಉಮೇಶಚಂದ್ರ 
ವಿದ್ಯಾರತ್ನರು ವೇದಾಂತ ಪ್ರಸ್ತಾವನೆಯಲ್ಲಿ ಇದಕ್ಕೊಂದು ಉತ್ತಮ 
ನಿದರ್ಶನವನ್ನು ಕೊಟ್ಟಿರುವರು. “ ಭೌಗೋಲಿಕೆ ಜ್ಞಾನ ವಿಹೀನತಯಾತ 
ಥೈವ ಭಾಷಾವಿಷಯೇಲ್ಪ ಬೋಧಾತ್ | ಪೌರಾಣಿಕಾನಾಮ ಏಚಾನು 
ಗತ್ಯಾತ್ ಪ್ರಮಾದ ಮಾಪ್ಲಾ ಬಹಳ ಕವೀಂದ್ರಾ : ||” ಸರಿಯಾದ 
ಭೂಗೋಲ ಜ್ಞಾನವಿಲ್ಲದೊ೦ದು - ದೇಶ ಭಾಷೆಗಳಲ್ಲಿ ಪರಿಚಯವಿಲ್ಲ 
ದೈರಡು -ಪೌರಾಣಿಕರ ಹೆಜ್ಜೆ ಯಲ್ಲಿಯೇ ಹೆಜ್ಜೆಯನ್ನಿಟ್ಟು ಮುಂದು 
ವರಿದದ್ದು ಮೂರು; ಈ ಮೌಡ್ಯ ತ್ರಿತಯಗಳಿಂದಾಗಿ ಬಹುಮಂದಿ 
ಹಿಂದಣ ಕವೀಶ್ವರರು ಪ್ರಮಾದಕ್ಕೊಳಗಾಗಿದ್ದಾರೆ. ಇದು ಅಕ್ಷರಶ: 
ನಿಜವಿದೆ. 

ರಾಮಾಯಣಗಳ ಭಿನ್ನ ಮಾರ್ಗಗಳು: - ಶ್ರೀ ಮದ್ರಾಮಾಯ 
ಣದ ಉತ್ತರ ಕಾಂಡ ಸರ್ಗ ೩೪ರಿಂದ ೩೭ ಮತ್ತು ಪ್ರಕ್ಷಿಪ್ತ ಸರ್ಗ 
೧ . ಇದರಲ್ಲಿ ವಾಲಿ, ಸುಗ್ರೀವ, ಹನುಮಂತಾದಿಗಳ ಜನನ, ಸಾಹಸ 
ಕಾರ್ಯಗಳೂ , ಯಕ್ಷರಜಸ್ಸಿಗೆ ಕಿಷ್ಟೆ ಯಲ್ಲಿ ಬ್ರಹ್ಮನು ದೇವದೂತನಿಂದ 
ಮಾಡಿಸಿದ ರಾಜ್ಯಾಭಿಷೇಕ, ತೀರ್ಥಾ ಭಿಷೇಕ, ಮಂಗಳಾಲಂಕರಣ , 
ಕಿರೀಟ ಧಾರಣ, ಪಟ್ಟಾಭಿಷೇಕಗಳ ವಿವರಣೆಗಳಿವೆ, ಉ , ಕಾ೦, ಸ 
೩೪ರಲ್ಲು ವಾಲಿಯು ನಾಲ್ಕು ಸಮುದ್ರಗಳಲ್ಲಿ ಮಿಂದು - ಸಂದ್ಯೋಪಾಸನೆ 
ಯನ್ನು ಮಾಡುತ್ತಿದ್ದ , ವೇದ ಮಂತ್ರಗಳನ್ನು ಜಪಿಸುತ್ತಿದ್ದ ಉಲ್ಲೇಖ 
ಗಳಿವೆ. ಉ . ಕಾಂ ಸ ೩೬ರಲ್ಲು ಹನುಮಂತನು , ಸೂರ್ಯನಿಂದ, 
ವ್ಯಾಕರಣ , ಛಂದಸ್ಸು , ಮೊದಲಾದ ಸಮಸ್ತ ಶಾಸ್ತ್ರಗಳನ್ನು ಕಲಿತ ನವ 
ವ್ಯಾಕರಣ ಪಂಡಿತನಾಗಿದ್ದು ಆಕಾಶಗ ಮನ ಕಾಮರೂಪ ವಿದ್ಯೆ 
ಗಳನ್ನು ತಿಳಿದ ಬಹ್ಮಚಯ್ಯ ನಿಷ್ಠನಾಗಿದ್ದನೆಂದು ತಿಳಿದು ಬರುತ್ತಿದೆ. 


6 


- 


ವಾಲ್ಮೀಕಿ ರಾಮಾಯಣ ಯುದ್ದ ಕಾ೦ಡ್ಡ ಸರ್ಗ ೩೦ಲ್ಲು ಋಕ್ಷ 
ರಾಜನು ಬ್ರಹ್ಮನ ಮಗನು , ವಾಲಿಯು ದೇವೇಂದ್ರನ ಮಗನು | 
( ಋಕ್ಷ ರಾಜನು ಸ್ತ್ರೀ ರೂಪದಿಂದ - [ದೇವೇಂದ್ರನಿಗೆ]- ಹೆತ್ತ 
ಪುತ್ರನು ಸುಗ್ರೀವ-ಸೂರ್ಯನ ಮಗನು [ ಯಕ್ಷ ರಾಜನು ಸ್ತ್ರೀ 
ರೂಪದಿಂದ] [ಸೂರ್ಯನಿಗೆ] ಹೆತ್ತ ಮಗನು ಜಾಂಬವ – ಬ್ರಹ್ಮನ 
ಮಗನು [ ಗದ್ಧ ದನ ಸಾಕುಮಗ] ಹನುಮಂತ - ವಾಯು ಪುತ್ರನು 
ಇವನ ತಾಯಿಯು ಋಕ್ಷರಾಜನ ಮಗಳಾದ ಅ೦ಜನಾ ದೇವಿಯು - 
ಈಕೆಯ ಗಂಡನು ಸುಮೇರು ಪರ್ವತದ ರಾಜನಾದ ಕೇಸರಿಯು. 
ಕೇಸರಿ = ಬ್ರಹಸ್ಪತಿಯ ಮಗನು ಸುಷೇಣ- ವರುಣ ಪುತ್ರನು [ ಆಯು 
ರ್ವೇದ ಧನ್ವಂತರಿ] ದಧಿಮುಖ - ಚಂದ್ರನ ಮಗನು ನೀಲ - ಅಗ್ನಿ 
ಪುತ್ರನು ಮೈ೦ದ ಮತ್ತು ದ್ವಿ ವಿಧ - ಅಶ್ವನಿ ದೇವತೆಗಳ ಮಕ್ಕಳು 
ಗಜ , ಗವಯ , ಶರಭ = ಈ ಮೂವ್ವರು ಯಮನ ಮಕ್ಕಳು. ನಳ – 
ವಿಶ್ವಕರ್ಮನ ಮಗನು [ ಶಿಲ್ಪಿ ಯು ] ಇತ್ಯಾದಿ ವಿವರಣೆಗಳಿವೆ. ಕನ್ನಡ 
ತೊರವೆ ರಾಮಾಯಣದ ಕಿಷ್ಕಂಧ ಕಾಂಡದಲ್ಲಿ ವಾಲಿಯು ಸ್ಮೃತ್ಯು 
ಪಂಚ ಮಹಾ ಯಜ್ಞಗಳನ್ನು [ ಆತ್ಮ ಪೂಜೆ, ಪಿತೃ ಪೂಜೆ, ದೇವ ಪೂಜೆ, 
ವೇದ ಪೂಜೆ, ಅತಿಥಿ ಪೂಜೆಗಳನ್ನು ] ಮಾಡುತ್ತಿದ್ದಂತೆ ತಾರಾ ದೇವಿಯ 
ಪ್ರಲಾಪದ ಪರ್ದ್ಯಗಳಲ್ಲಿ [ ಏಳು ಕಪಿ ರಾಜೇಂದ್ರ ಹಿಮಕರ | ಮೌಳಿ 
ಬಂದಿಹ.... .. . .... 1 ವಿವರಿಸಿದೆ. 

ಪಂಪಾ ರಾಮಾಯಣ [ ಅ ಭಿನವಪಂಪ]: - ಇದು ನಾಗಚಂದ್ರ 
ಸಂಬ ಜೈನ ಕವಿಯಿಂದ ವಿರಚಿತವಾದ ಕನ್ನಡ ಕಾವ್ಯವು.. [ ಕ್ರಿ . ಶ . 
೧೧೦೫ ] ಇದರಲ್ಲಿ ವಾಲಿ ಸುಗ್ರೀವಾದಿಗಳು ವಾನರ ಧ್ವಜರೆಂದಿದೆ, ಇದು 
ಜೈನ ವಾಹ್ಮಯಕ್ಕೆ ಸೇರಿದ ಸಂಸ್ಕೃತ ರಾಮಾಯಣದ ಸಂಗ್ರಹವಿದೆ. 
ಆದರೂ ಇದರಲ್ಲಿ ದ್ರಾವಿಡ ಸಂಸ್ಕೃತಿಯು ಸಂಗ್ರಹಿಸಲ್ಪಟ್ಟಿದೆ ವಾಲ್ಮೀಕಿ 
ರಾಮಾಯಣಕ್ಕೂ ಇದಕ್ಕೂ ಚಾರಿತ್ರಿಕ ಭಾಗಗಳಲ್ಲಿ ತುಂಬಾ ವ್ಯತ್ಯಾಸ 
ಗಳಿವೆ. 

ತೊರವೆ ರಾಮಾಯಣ ಮತ್ತು ಇತರ ದ್ರಾವಿಡ ದೇಶೀಯ ರಾಮಾ 
ಯಣಗಳ ಉಲ್ಲೇಖಗಳು: ದಕ್ಷ ಪ್ರಜೇಶ್ವರನ ಮಗಳಾದ ಕುಶಸ್ಥಲಿ 
ಎಂಬವಳನ್ನು ಕಾಶ್ಯಪ ಮುನಿಯು ಮದುವೆಯಾಗಿದ್ದನು ಈ ದಂಪತಿ 


ಗಳಲ್ಲಿ ಹುಟ್ಟಿದ ಕಿಷ್ಕ ” ಎಂಬವನು ಕಿಷ್ಕಂಧವೆಂಬ ಸ್ವನಾಮ ಪ್ರಸಿದ್ದಿಯ 
ವಾನರ ರಾಜ್ಯವನ್ನು ಕಟ್ಟಿದ ಮೂಲ ಪುರುಷನು - ಈತನ ವಂಶದಲ್ಲಿ 
ಮುಂದೆ ಋಕ್ಷ ರಜಸ್ಸು ಹುಟ್ಟಿ, ವಾನರ ಸಾಮ್ರಾಟನಾದನೆಂದು ದೇಶೀ 
ಯ ರಾಮಾಯಣಗಳು ಹೇಳುತ್ತಿವೆ. ಉತ್ತರ ಕಾಂಡ ರಾಮಾಯ 
ಣದಲ್ಲಿ ರಾವಣನ ದಿಗ್ವಿಜಯ ಮೊದಲಾದ ಮನೋರಂಜಕ ಕಥೆಗಳಿ 
ದ್ದ೦ತೆ - ಆದಿಶೇಷನು ವಾತ್ಸಾಯನನಿಗೆ ಹೇಳಿದ ಪಾದ್ಮ ಪುರಾಣದಲ್ಲಿ 
ರಾಮನು ಅಶ್ವಮೇಧ ಯಾಗವನ್ನು ನಡೆಸಿದ ಹಾಗೂ ಲವ ಕುಶರ 
ವಿರ ಕಾರ್ಯಗಳೇ ಮೊದಲಾದ ಕಥಾ ವಿಸ್ತರಗಳು ಹೇಳಲ್ಪಟ್ಟಿವೆ. 
ಹೀಗೆ, ಸಂಸ್ಕೃತ ಮತ್ತು ದೇಶೀಯ , ದ್ರಾವಿಡ ವಾಹ್ಮಯದ ರಾಮಾಯ 
ಣಗಳು ಒಂದೊಂದು ಉದ್ದೇಶಗಳಿದ್ದು ರಚಿಸಲ್ಪಟ್ಟಿದ್ದರಿಂದ ಭಿನ್ನತೆ 
ಗೊಂಡಿರುವವು. 
- ಚಾರಿತ್ರಿಕ ವಿಷಯ : - (Cಆರ್ಯಾವರ್ತ ಪುಣ್ಯ ಭೂಮಿಃ 
ಮಧ್ಯಂ ವಿಂಧ್ಯ ಹಿಮಾ ಗಯೋ ?' ವಿಂಧ್ಯಾದ ಕ್ಷಿಣ ಪ್ರದೇಶವು ಮೈಂಛ 
ಭೂಮಿಯೆಂದು ವೈದಿಕ ಋಷಿಗಳು ಹೇಳಿರುವರು. ಕನ್ಯಾಕುಮಾರಿ 
ಯಿಂದ ಹಿಮಾಚಲದ ವರೆಗಿನ ಪ್ರದೇಶಗಳು [ ಬೆಳ್ಳರ] ದಸ್ಯುಗಳ 
ನೆಲೆಮನೆಯಾಗಿತ್ತು . ಆರ್ಯರ ಆಘಾತಕ್ಕಂಜಿದ ದಸ್ಯುಗಳು [ ಬೆಳ್ಳರು] 
ಆ ಪ್ರದೇಶಗಳನ್ನು ಬಿಟ್ಟು ದಿಕ್ಕಾಪಾಲಾಗಿ ಹೋದರು, ಖರ, 
ದೂಷಣ, ತ್ರಿಶಿರರೇ ಮೊದಲಾದ ದಸ್ಯುಗಳನ್ನು ಸದೆಬಡಿದು ಅವರಿದ್ದ 
ದಂಡಕಾವನ ಮುಂತಾದ ಸ್ಥಳಗಳನ್ನು ರಾಮನು ಋಷಿ ಮುನಿಗಳಿಗೆ 
ಹಂಚಿಕೊಟ್ಟನೆಂದು ರಾಮಾಯಣವು ಹೇಳುತ್ತಿದೆ. ದಸ್ಯು ಅಥವಾ 
ಬೆಳ್ಳರೆಂದರೆ ದ್ರಾವಿಡವರ್ಗಕ್ಕೆ ಸೇರಿದವರು ಆರ್ಯರು ಮತ್ತು 
ದ್ರಾವಿಡರು ಕಲೆತ ಬಳಿಕ ಆಯಾಯ ಪ್ರಾಂತಗಳಲ್ಲಿ ಮಾಗಧಿ ಶೌರ 
ಸೇನಿ, ಮಹರಾಷ್ಟ್ರ - ಲಾಟಗಳೆಂಬ ಹಲವಾರು ಭಾಷೆಗಳು ಹುಟ್ಟಿದವು 
ಪ್ರತಿಯೊಂದು ಭಾಷೆಗಳಲ್ಲಿಯೂ ಸಂಸ್ಕೃತದ ಮಿಶ್ರಣಗಳಿವೆ, 

ಕನ್ನಡ, ತುಳು, ತೆಲುಗು, ತಮಿಳು, ಮಲೆಯಾಳ ಇವುಗಳು . 
ತೆಂಕನಾಡಿನ ದ್ರಾವಿಡ ಭಾಷೆಗಳು, ಲಿಪಿಗೊಂಡ ಈ ವರ್ಗದ ಭಾಷೆ 
ಗಳಲ್ಲಿ ದೇಶೀಯ ರಾಮಾಯಣಗಳಿವೆ. ಕುಂತಳ [ ಕುನ್ + ತಳ = ಎತ್ತ 


- 


8 


- 


ರವಾದ ಘಾಟಗಳಿರುವ ಮಲೆಯಾಚಲದ ಮೇಲಿನ ಪ್ರದೇಶ:- ಕರ್ಣಾ 
ಟಕ] ದೇಶದೊಡೆಯನಾದ “ ಶಾತವಾಹನ ' ನೆಂಬ ರಾಜನ ಆಸ್ಥಾನದಲ್ಲಿ 
ರಾಜಕವಿಯಾಗಿದ್ದ - ಗುಣಾಡ್ಯನೆಂಬವನು ಪೈಶಾಚಿಕ ಭಾಷೆಯಲ್ಲಿ 
“ ಹತ್ಕಥೆ”ಎಂಬ ಗ್ರಂಥವನ್ನು ಬರೆದನು (ಸೋಮದೇವನೆಂಬ ಕವಿಯು 
ಅದನ್ನು ಸಂಸ್ಕೃತ ಭಾಷೆಗೆ ಕಥಾಸರಿತ್ಸಾಗರವೆಂಬ ಹೆಸರಿನಿಂದ ಭಾಷಾಂ 
ತರಿಸಿದನು ] ಪಾಂಡ್ಯ , ಕೇಕೇಯ , ಬಾಹಿಕ [ ಬಲೂಚಸ್ಥಾನ] ಸಿಂಹಳ, 
ನೇಪಾಳ, ಕುಂತಳ, ಸುದೇಷ್ಣ , ಬೋಟ, ಕಂದಾಹಾರ, ಹೈನ [ ಗೋಕ 
ರ್ಣ ಕನೋಜ, ಇವೆಲ್ಲಾ - ಪಿಶಾಚ ಪ್ರದೇಶಗಳು ಅಂದರೆ ಆ ಭಾಷೆಗೆ 
ಳನ್ನಾಡುವ ಜನರಿರುವ ಪ್ರದೇಶಗಳು - ತೆಂಕಣ ನಾಡೆಲ್ಲವೂ ಪಿಶಾಚ 
ದೇಶಗಳು ಉತ್ತರ ಪಥದಲ್ಲಿ ನೇಪಾಳವು ಪ್ರಸಿದ್ದ ಪಿಶಾಚ ಪ್ರದೇಶವಿದೆ. 
ಬಲೂಚಿಸ್ತಾನ, ಬೆಹಿಸ್ತಾನ, ಇಲ್ಲಿ ವೇದಕಾಲಕ್ಕಿಂತಲೂ ಪೂರ್ವದಲ್ಲಿ 
ಯೇ ದಕ್ಷಿಣಾತ್ಯ ಸಂಸ್ಕೃತಿ ಹರಡಿಕೊಂಡಿತ್ತೆಂದು, ದೊರೆತ ಶಾಸನ 
ಗಳಿಂದ ಪ್ರಕೃತ ನಿರ್ಣಯಿಸಿರುತ್ತಾರೆ. 

* ವನವಾಸಿಯಾದ ರಾಮನು ದಕ್ಷಿಣಪಥದ ಗೋದಾವರಿ, ಪಂಚ 
ನಟ, ಪಂಪ, ಋಷ್ಯಮೂಕ, ಕಿಷ್ಕಂಧೆ, ಮೊದಲಾದ ಪ್ರದೇಶಗಳಲ್ಲಿ 
ಸಂಚರಿಸ ತಿದ್ದನು. ಅಗಸ್ವಾದಿ ಋಷಿಗಳ ಆಶ್ರಮಗಳಲ್ಲಿ ಅತಿಥಿಯಾ 
ಗಿದ್ದನು. ಪರಿಸರದಲ್ಲಿ ವಾಲಿ, ಸುಗ್ರೀವಾದಿ ದ್ರಾವಿಡ ರಾಜರೂ 
( ಕಪಿಧ್ವಜರು] ಖರದೂಷಣಾದಿ ದಸ್ಯುಗಳೂ [ ಬೆಳ್ಳರೂ ] ರಾಜ್ಯಭಾರ 
ಮಾಡುತ್ತಿದ್ದರು. ಆರ್ಯ ವರ್ಗದವರ ಅಂಕಿತಕ್ಕೊಳಗಾಗದ ಈ 
ಸಂಗಡಿಗರು ಕುಂತಳ [ ಪರ್ವತ ಪ್ರದೇಶಗಳಿಂದ] ದಿಂದ ತೆಂಕಣ 
[ ತವು + ತಳ] ಪ್ರಾಂತಕ್ಕಿಳಿದು, ಪಾಂಡ್ಯ , ಚೋಳ, ಚೇರಗಳಲ್ಲಿ ನೆಲೆ 
ಯಾದರೆಂದು ಚಾರಿತ್ರಿಕವಾಗಿ ತಿಳಿದುಬರುತ್ತದೆ. 

ವಾಲಿ ಸುಗ್ರೀವಾದಿ ದ್ರಾವಿಡ ರಾಜ ಕುಲದವರನ್ನು , ಶಾಖಾಚಾರಿ 
ಗಳಾದ ಮಂಗಗಳ ವರ್ಗಕ್ಕೆ ಸೇರಿದವರೆಂದು ಕೆಲವು ರಾಮಾಯಣ 
ಕರ್ತರು ದೊಡ್ಡ ದೊಡ್ಡ ಬಾಲಗಳನ್ನು ಅವರಿಗೆ ಕಟ್ಟಿರುತ್ತಾರೆ. ಕಾಮ 
ರೂಪ ವಿದ್ಯೆಯನ್ನು ತಿಳಿದವರಾದ ವಾನರಧ್ವಜರು, ಬಾಲವೆಂದೇನು? 
ಬೇಕಿದ್ದ ಆಕೃತಿಗಳನ್ನು ಧರಿಸಲು ಅರ್ಹರಾಗಿರುತ್ತಾರೆ. ಹೀಗೆ ವಾಲ್ಮೀ 


- 


9 


- 


ಕಿ ರಾಮಾಯಣದಲ್ಲಿಯೂ ಉಲ್ಲೇಖವಿದೆ. ೧, ಅಭಿಷೇಕಹೊಂದಿ 
ರಾಜ್ಯಭಾರ ಮಾಡುತ್ತಿರುವ ಕ್ಷತ್ರಿಯ ಧರ್ಮವಿದ್ದವರು ೨ ವೇದಾಧಿ 
ಕಾರಿಗಳು, ಶಾಸ್ತ್ರ ವೈದುಷ್ಯಗಳುಳ್ಳವರು ೩ ಋಷಿ [ ಕಾಶ್ಯಪ] ಗೋತ್ರ 
ಜರು ೪ ವೈದ್ಯೋತ್ತಮರು ೫ ಶಿಲ್ಪಿಗಳು ೬ ಸ್ತ್ರೀಯರು ಸಹಗಮನ 
ವ್ರತವುಳ್ಳವರು ೭ ದೇವತೆಗಳ ಶರೀರ ಸಂಬಂಧವುಳ್ಳವರು, ಹೀಗಿ 
ರುವ ದ್ರಾವಿಡ ರಾಜರು , ಮರಗಳಲ್ಲಿ ಸಂಚರಿಸುತ್ತಿರುವ ಮಂಗಗಳಾಗು 
ವರೇ ? [ ಇದು ಈ ಪ್ರಬಂಧದ ವಿಚಾರಣೀಯ ವಿಷಯವಿದೆ ] 

ಯಾವುದೊಂದು ಗ್ರಂಥದ ಲೇಖದ,:- ಉಪಕ್ರಮ , ಉಪಸಂಹಾರ 
ಅಭ್ಯಾಸ, ಅಪೂರ್ವತೆ, ಫಲ, ಅರ್ಥವಾದ, ಉಪಪತ್ನಿ - ಗಳು ಹೊಂದಿಕೆ 
ಯಾಗದಿದ್ದರೆ ಅವುಗಳನ್ನು ಪ್ರಮಾಣಭೂತವಾಗಿ ಅಂಗೀಕರಿಸಬಾರ 
ದೆಂದು ಮೀಮಾಂಸಕರ ಸರ್ವಮಾನ್ಯವಾದ ಸಿದ್ದಾಂತವಿದೆ. 

ದ್ರಾವಿಡ ಸಂಸ್ಕೃತಿಯ ಕೆಲವು ವೈಶಿಷ್ಟಗಳು: - ೧ . ವಾನರ 
ಧ್ವಜರಾದ ದ್ರಾವಿಡರು ಹೆಚ್ಚಾಗಿ ಪರ್ವತ ಪ್ರದೇಶಗಳ ಶಿಲಾ ಭವನ 
ಗಳಲ್ಲಿ, ಗುಹೆಗಳಲ್ಲಿ ವಾಸಿಸುತ್ತಿದ್ದರು. ೨, ಮರಗಳ ಮೇಲೆ ಅಟ್ಟ 
ಗಳನ್ನು ಕಟ್ಟಿ ವಾಸಿಸುತ್ತಿದ್ದರು. ೩ . ಮರಗಳ ದೊಣ್ಣೆ - ಕಲ್ಲಿನ 
ಗುಂಡುಗಳು, ಈಟಿ, ಭರ್ಚಿ , ಕೃಪಾಣ ಮುಂತಾದ ಮರ, ಕಲ್ಲುಗಳ 
ಹಾಗೂ ಕಬ್ಬಿಣದ ಆಯುಧಗಳನ್ನು ಉಪಯೋಗಿಸುತ್ತಿದ್ದರು. ೪ ಜೇನು 
ಗಳನ್ನೂ , ನೀವಾರಧಾನ್ಯ - ಕಂದಮೂಲ, ಫಲಗಳನ್ನು ಆಹಾರಕ್ಕಾಗಿ 
ಸಂಗ್ರಹಿಸಿಡುತ್ತಿದ್ದರು ೫ , ಮೃಗಬೇಟೆಯನ್ನಾಡುತ್ತಿದ್ದರು ೬ , ಝರಿ, 
ಬುಗ್ಗೆಗಳ ನೀರನ್ನು ಪಯೋಗಿಸುತ್ತಿದ್ದರು ೭ ಯುದ್ಧಗಳು ನಡೆದರೆ, 
ಸೋತವನ ಪಶು , ಪತ್ನಿ , ಶೃತ್ಯರೇ ಮೊದಲಾದ ಸೊತ್ತುಗಳಿಗೆ ಜಯಿಸಿ. 
ದವನೇ ಅಧಿಕಾರಿಯಾಗುತ್ತಿದ್ದನು . ೮, ಒಬ್ಬನ ಪತ್ನಿ ಯಲ್ಲಿ ಮತ್ತೊ 
ಬೃನು ಸಂತತಿಯನ್ನು ಪಡೆಯುತ್ತಿದ್ದನು. ಇದರಿಂದ ಕುಲಚ್ಯುತಿಯುಂಟಾ 
ಗುತ್ತಿರಲಿಲ್ಲ ೯, ನಿಷ್ಕಾಮಕರ್ಮಿಗಳಾಗಿ ಪಂಚ ಮಹಾಯಜ್ಞ 
ಗಳನ್ನು ಮಾಡುತ್ತಿದ್ದರು ೧೦. ಸ್ತ್ರೀಯರಿಗೆ ಪುನರ್ವಿವಾಹಗಳಾಗು 
ತಿತ್ತು . ೧೧. ಸ್ತ್ರೀಯರು ಪುರುಷರೊಟ್ಟಿಗೆ ಸಹಪಂಕ್ತಿ ಭೋಜನ 
ವನ್ನು ಮಾಡುತ್ತಿದ್ದರು. ೧೨. ರಾತ್ರಿಯಲ್ಲಿ ತಿಂದುಂಡು ಉಳಿದ ಅನ್ನ 


- 


10 


- 


ಮೇಲೋಗರಗಳನ್ನು ನಿಷೇಧಿಸುತ್ತಿರಲಿಲ್ಲ. ೧೩ ಮಾತುಳಕನ್ಯಾ 
ಪರಿಗ್ರಹವನ್ನು ಮಾಡುತ್ತಿದ್ದರು ೧೪ ಗೋ ಬ್ರಾಹ್ಮಣ ಪಾಲನೆ , 
ಔಪಾಸನಾಗ್ರಿ ಗಳುಳ್ಳವರಾಗಿದ್ದರು. ೧೫ ಸತಿಯರು ಗಂಡಂದ್ಯರ 
ಚಿತೆಯಲ್ಲಿ ಸಹಗಮನವನ್ನು ಮಾಡುತ್ತಿದ್ದರು, 

ಔತ್ತರೇಯರಾದ ಆರ್ಯರು ದಾಕ್ಷಿಣಾತ್ಯ ದ್ರಾವಿಡ ಪದ್ಧತಿಯ 
ಕೆಲವು ನಿಯಮಗಳಿಗೆಲ್ಲಾ ಪ್ರತಿಕೂಲ ನಿಯಮವುಳ್ಳವರಾಗಿದ್ದರು 
ದಿನಗತಿಯ ಬೆರಕೆಗಳಿಂದ, ಆರ್ಯ ದ್ರಾವಿಡ ಸಂಸ್ಕೃತಿಗಳು ಕಲೆತು 
ಹೋಗಿರುವುದು. ಅದನ್ನು ಪ್ರತ್ಯೇಕಿಸುವದು ತೀರಾ ಕಷ್ಟ ಸಾಧ್ಯವಾಗಿದೆ, 

ವಾಲಿಯು ಸುಗ್ರೀವನನ್ನು ಜಯಿಸಿ ದ್ರಾವಿಡ ರಾಜ ಪದ್ದತಿ 
ಯಂತೆ , ಸುಗ್ರೀವನ ಪತ್ನಿ ಯನ್ನೂ ವಿಶಿಷ್ಟ ಸೊತ್ತುಗಳನ್ನೂ ವಶ ಪಡಿಸಿ 
ಕೊಂಡಿದ್ದನು- ವಾಲಿಯ ಮರಣ ನಂತರ ಸುಗ್ರೀವನು ವಾಲಿಯ ಪತ್ನಿ 
ಯಾದ ತಾರೆಯನ್ನು ತನ್ನ ಉಪ ಪತ್ನಿಯಾಗಿ ಸ್ವೀಕರಿಸಿದ್ದನು. [ ನಾ . ರಾ . 
ಕಿಷ್ಕಂಧ ಕಾಂಡ ೨೯ - ೩೧ ೩೨ನೇ ಸರ್ಗ ] ಮತ್ತು ಅಧ್ಯಾತ್ಮ ರಾಮಾ 
ಯಣ, ಕಿಂಧ್ಯ, ಕಾಂಡ, ಸರ್ಗ ೫ಲ್ಲು ಇದರ ವಿವರಣೆಗಳಿವೆ. 

ವಾಲಿ ಮತ್ತು ರಾಮ ಈ ಪಾತ್ರಗಳ ಪರಸ್ಪರ ಭಿನ್ನತೆಗಳು , 

೧. ರಾಮನು ಔತ್ತರೇಯನಾದ ಆರ್ಯನು, ವಾಲಿಯು ದಾಕ್ಷಿಣಾ 
ತ್ಯನಾದ ದ್ರಾವಿಡನು. 

೨ . ರಾಮನುಸೋದರ ಪ್ರೇಮಿಯು ವಾಲಿಯು ಸಹೋದರ 
ದ್ವೇಷಿಯು 
• ೩ . ರಾಮನು ಏಕಪತ್ನಿ ವ್ರತಸ್ಥನು → ನಾಲಿಯು ಬಹುಪತ್ನಿ 
ಯರುಗಳುಳ್ಳವನು 

೪ ರಾಮನು ವನವಾಸಿ, ಭಾರಾ ವಿಯೋಗಿ, ರಾವಣನ ಶತ್ರುತ್ವ 
ವುಳ್ಳವನು. ಸಹೋದರನಾದ ಲಕ್ಷಣನೊಬ್ಬನ ಸಹಾಯ ಮಾತ್ರ 
ವುಳ್ಳ ಪ್ರವಾಸಿಯು - ವಾಲಿಯು ಕಿಂಧೆಯ ರಾಜನು. ಸಭಾರ್ಯನು 
ಬ್ರಹ್ಮಾನರೇಂದ್ರರಿಂದ ಶತ್ರು ಬಲಾಪಹಾರವಾದ ವರಗಳನ್ನೂ 
ಸುವರ್ಣ ಕಮಲದ ಮಾಲಿಕೆಯನ್ನೂ ಪಡೆದವನು, ರಾವಣನ ತುಲ್ಯಾರಿ 
ಮಿತ್ರನು - ಸೇನಾ ಬಲದಿಂದ ಕೂಡಿದವನು. 


ಯುಳ್ಳ ದಿವಾಕ 


ನಿಂದ ಘಾಯಕ ನಾಯಕನು 


- 11 - 
೫ . ರಾಮನು ಸತ್ಯ ಪ್ರತಿಜ್ಞೆ ಯುಳ್ಳ ಧೀಮಂತ ಕ್ಷತ್ರಿಯನು 
ಪ್ರಯೋಗಿಸಿದ ಬಾಣವು ಹುಸಿಗೊಳ್ಳದ ಗುರಿಯುಳ್ಳ ದಿವ್ಯಾಸ್ತ್ರಗಳುಳ್ಳ 
ವನು. ಧೀರೋದಾತ್ತ ನಾಯಕನು - ನಾಲಿಯು ಪ್ರತಿಭಟನ ಪೆಟ್ಟ 
ನಿಂದ ಘಾಯಗೊಳ್ಳದ ದೇಹವುಳ್ಳವನು - ಆಡಿದ ಮಾತಿಗೆ ತಪ್ಪದವನು 
ಪ್ರತಿಭಟ ಭಯಂಕರನು, ಧೀರೋದ್ದತನಾಯಕನು 
. ಇದರಲ್ಲಿ ವಿವರಿಸಿದ ವಿಷಯಗಳು ಹೊಂದಿಕೆಯಾಗುವಂತೆ, 
ಪೌರಾಣಿಕ ವಿಷಯಗಳನ್ನು ಬಿಡದೆ, ಚಾರಿತ್ರಿಕ ವಿಷಯಗಳನ್ನು 
ಪೋಣಿಸಿ - ಹಳೆತಾದ್ದನ್ನು ಹೊಸತುಪಡಿಸಿ, ಆರ್ಯದ್ರಾವಿಡರ ಸಂಸಾ 
ರಿಕ, ಸಾರಗಳನ್ನು ಚಿತ್ರಿಸಿ, ವಾಲಿಯ ಧರ್ಮ ಪ್ರಶ್ನೆಗಳಿಗೆ , ಪೌರಾಣಿಕ 
ಕ್ರಮದಿಂದಲೇ ರಾಮನ ಪ್ರತ್ಯುತ್ತರಗಳನ್ನು ಜೋಡಿಸಿ ಈ ಪ್ರಬಂಧ 
ವನ್ನು ಬರೆದಿರುತ್ತೇನೆ. 

1924ನೆ ಇಸವಿಯಲ್ಲಿ ಯಕ್ಷಗಾನ ಕಲೆಯ ಸಂಸ್ಕಾರಕ್ಕಾಗಿ 
ಮಂಗಳೂರಿನಲ್ಲಿ ಶ್ರೀಯುತ ಉಳ್ಳಾಲ ಮಂಗೇಶ ರಾವ್ , ಬಿ. ಎ 
ಯಲ್ , ಟಿ. ಯವರ ಅಧ್ಯಕತೆಯಿಂದ ಸ್ಥಾಪಿಸಲಾದ “ ಯಕ್ಷಗಾನೋ 
ಜೀವಿನೀ ಸಭಾ ” ಇದರ ಅನುಜ್ಞೆಯಂತೆ ಇದನ್ನು ವಿರಚಿಸಲಾಗಿದೆ. 
ಮಂಗಳೂರು ) 

ಕೆ. ಪಿ . ವೆಂಕಪ್ಪ ಶೆಟ್ಟಿ , 
1926 

5 - 2 - 1926 


ಯಕ್ಷಗಾನೋಜೀವಿನೀ ಸಭಾಧ್ಯಕ್ಷರಾಗಿದ್ದ 
ಶ್ರೀ ಉಳ್ಳಾಲ ಮಂಗೇಶ ರಾವ್ , ಬಿ. ಎ , ಎಲ್ , ಟ. 


మున్నుడి . 


ಶ್ರೀಯುತ ಕವಿಭೂಷಣ ಕೆ. ಪಿ. ವೆಂಕಪ್ಪ ಶೆಟ್ಟರು ನನ್ನ 
ಗೆಳೆಯರು, ಗೆಳೆತನದ ಬಂಧನವಾಗಿ ಈ “ ವಾಲಿ ಸುಗ್ರೀವ' ಪ್ರಸಂಗಕ್ಕೆ 
ಒಂದು ಮುನ್ನುಡಿಯನ್ನು ಬರೆಯುವುದು ನನ್ನ ಪಾಲಿಗೆ ಬಂತು. 

ಕಥಾವಸ್ತುವು ರಾಮಾಯಣದ್ದು , ಪ್ರಸಂಗವು ಯಕ್ಷಗಾನದ್ದು . 
ಶ್ರೀ ರಾಮನು ಋಷ್ಯಮೂಕವನ್ನು ಪ್ರವೇಶ ಮಾಡುವುದರಿಂದ 
ಕಥೆಯನ್ನು ಎತ್ತಿದ್ದಾರೆ. “ ವಾಲಿಯ ವಧ ” ದಲ್ಲಿ ಕೊಂಡು ಹೋಗಿ 
ನಿಲ್ಲಿಸಿದ್ದಾರೆ ಈ ಗ್ರಂಥವು ಅ೦ಕತ್ರ ಯಾತ್ಮಕವಾಗಿದೆ. ಪ್ರಥಮಾಂಕವು 
ಋಷ್ಯಮೂಕಗಿರಿ ಪ್ರವೇಶ; ದ್ವಿತಿಯಾಂಕವು “ ಸುಗ್ರೀವ ಸಖ್ಯ ” 
ಕೊನೆಯದು ವಾಲಿವಧೆ”, ತೃತಿಯಾ೦ಕವೇ ಪ್ರಧಾನವಾದುದು. 
ಪ್ರಥಮ ದ್ವಿತೀಯಾಂಕಗಳು ಕಥಾ ಪ್ರಸ್ಕಾರ ರೂಪವಾದವು ಮತ್ತು 
ರಸೋದ್ದಿಪಕವಾದವುಗಳು. 
- ಇದು ಪ್ರಯೋಗಾರ್ಹವಾದ ಖಂಡಕಾವ್ಯವು ಕರ್ಣಾಟಕದಲ್ಲಿ 
ವಿಶೇಷತಃ ದಕ್ಷಿಣ ಕನ್ನಡ ಜಿಲ್ಲೆ ಯಲ್ಲಿ ಅನೂಚಾನವಾಗಿ ಬಂದಿರುವ 
ಯಕ್ಷಗಾನ ಪ್ರಸಂಗವಾಗಿ ಬರೆಯಲ್ಪಟ್ಟಿದೆ. ಈ ಪ್ರಯೋಗವನ್ನು 
ನಾನು ಪ್ರತ್ಯೇಕವಾಗಿ ಕೇಳಿದ್ದೇನೆ. ಸ್ವಯಂ ಕವಿಗಳೇ ಪ್ರಯೋಗ 
ವನ್ನು ಪ್ರಕಾಶಿಸುತ್ತಾರೆ. ಕೃತಿ ಮತ್ತು ಪ್ರಯೋಗಗಳು ಹಾಲು 
ಸಕ್ಕರೆಗಳಂತೆ ಹೊಂದುತ್ತವೆ. ಯಕ್ಷಗಾನವು ಪಾಮರರಂಜಕವೆಂದು 
ಕೆಲವರ ಹೇಳಿಕೆ . ಈ ನವೀನ ಪ್ರಬಂಧದಲ್ಲಿ ಪಂಡಿತ ಪಾಮರರಂಜನೆ 
ಗಳೆರಡೂ ಶೋಭಿಸುತ್ತಿವೆ. ಕವಿತೆಯಲ್ಲಿ ಒಂದು ಅನಿರ್ವಚನೀಯ 
ವಾದ ಸೊಬಗು, ಪದಲಾಲಿತ್ಯ -.ಉಪಮಾ, ರೂಪಕಾಲಂಕಾರಗಳು, 
ಧ್ವನಿ, ಅರ್ಥಪುಷ್ಟಿ ಇವೆಲ್ಲವೂ ಸಮರಸದಿಂದ ಇಲ್ಲಿ ಸಮಾವೇಶ 
ವಾಗಿದೆ. 

ಹಳೆಗನ್ನಡದ ಸೊಬಗನ್ನು ಪಡೆದು, ತಿಳಿಗನ್ನಡದ ತಳಿರು ಈ 
ಕಾವ್ಯದಲ್ಲಿ ತಲೆದೂಗುತ್ತಿದೆ. ಇಂದಿನ ಕಾಲದ ನವೀನ ಕವಿತೆಯ 
ಅವಶ್ಯಕತೆಯನ್ನು ಸಾರ್ಥಕಗೊಳಿಸಿ ಪ್ರಾಚೀನ ವೈಭವವನ್ನು ಉಳಿಸಿ 


ವಾದ ಶೋಭಿಸು ನೀನ ಪ್ರಬಂನವು ಪಾಕ 


- 


14 


and 


00 


ಕೊಂಡದೆ ಈ ನವೀನ ಕಾವ್ಯ , ವೀರ, ಕರುಣಾರಸಗಳ ಝರಿ ಇದೆ 
ಇಲ್ಲಿ. ವಾಲಿಯು ಇಲ್ಲಿ ಧೀರೋದ್ದತನಾಯಕ, ವಾಲಿಯು ತಾರೆಯೊ 
ಡನೆ ಪ್ರೀತಿಯಿಂದ ಮಾತನಾಡಿ ಯುದ್ಧಕ್ಕೆ ಹೊರಡುವಾಗ, ಸುಗ್ರೀವ 
ನನ್ನು ತಿರಸ್ಕರಿಸುವಾಗ, ರಾಮನನ್ನು ಧರ್ಮಪ್ರಶ್ನೆ ಗಳಿಂದ ಕೇಳುವಾಗ 
ವೀರರಸವು ಎದ್ದು ಕಾಣುತ್ತಿದೆ. ಮರಣೋನ್ಮುಖನಾದಾಗ ಕರುಣಾ 
ರಸದ ವೆಗ್ಗಳವಿದೆ. ಕವಿಯ ಕೊನೆಯಲ್ಲಿ ರಾಮಭಕ್ತಿಯನ್ನು ತಂದು 
ತುಂಬಿಸಿ ಉಪಸಂಹಾರವನ್ನು ಭಕ್ತಿಭಾವದಲ್ಲಿ ಮುಳುಗಿಸಿದ್ದಾನೆ. 

ಇದರಿಂದ ಪ್ರಧಾನರಸನಾದ ವೀರ ರಸವು ಮುಚ್ಚಿ ಹೋಗು 
ವುದೋ ? ಎಂದು ನನ್ನ ಮನಸ್ಸು ಅಳುಕುತ್ತಿದೆ. ರಾಮ ಕೃಷ್ಣರಲ್ಲಿ' 
ಕನ್ನಡದ ಮಹಾ ಕವಿಗಳೆಲ್ಲಾ ಇದೇ ಭಕ್ತಿಭಾವ ಪರಿಪ್ಪು ತವಾದ 
ಹೃದಯ ಪುಷ್ಪವನ್ನು ಸಮರ್ಪಿಸಿ ಬಿಟ್ಟಿದ್ದಾರೆ ಅಥವಾ ಕೃತವಾಗ್ವಾರೇ 
ವಂಶೇಸ್ಮಿನ್ ಪೂರೈ ಸೂರಿಭಿಃ ಎಂಬಂತೆ ಈ ನವೀನ ಕವಿಯು ಅದೇ 
ಮಾರ್ಗದಲ್ಲಿ ನಡೆದಿದ್ದಾನೆ. 

ಅಂದಿನಿಂದ ಇಂದಿನವರಿಗೆ ವಾಲಿ ವಧ ಸಮರ್ಥನದ ಧರ್ಮ 
ಜಿಜ್ಞಾಸೆಯೊಂದು ಬೆಳೆಯುತ್ತಲೇ ಬಂದಿದೆ ಈ ಕವಿಭೂಷಣರು 
ಆ ವಾದಕ್ಕೆ ಕೈ ಹಾಕಿ ನವೀನ ರೀತಿಯಲ್ಲಿ ಮನವೊಪ್ಪು ವಂತೆ ಸಮರ್ಥನ 
ಮಾಡಿ ತೋರಿಸಿದ್ದಾರೆ. . 

ಈ ಕಾವ್ಯದಲ್ಲಿ ಮತ್ತೊಂದು ಹೊಸ ಅಂಶವು ಎತ್ತಲ್ಪಟ್ಟಿದೆ 
( ದ್ರಾವಿಡ ಸಂಸ್ಕೃತಿ” – “ ಆರ್ ಸಂಸ್ಕೃತಿ” ಗಳ ವಿಚಾರತರಂಗ, ಈ 
ಸಂಸ್ಕೃತಿಯು ಹೆಚ್ಚು , ಆ ಸಂಸ್ಕೃತಿಯು ಕೀಳು ಎಂಬ ಗೊಂದಲ 
ನನ್ನೆ ಬ್ಬಿಸದೆ, ಎರಡು ಸಂಸ್ಕೃತಿಗಳ ಸಾಮರಸ್ಯವನ್ನು ಚೆನ್ನಾಗಿ ಪ್ರತಿ 
ಪಾದಿಸಿದ್ದಾರೆ. ಹುಟ್ಟು ಕವಿಯು ತಾರ್ಕಿಕನಲ್ಲ ಅವನ ಹೃದ 
ಯವು ರಸಾತ್ಮಕವಾದುದು, ಸಾಮರಸ್ಯವೇ ಕವಿಯ ಹುಟ್ಟು ಗುಣ, 
ಆಂಜನೇಯ , ವಾಲಿ, ಸುಗ್ರೀವ ಇವರುಗಳ ಆಕಾರವನ್ನು ಚಿತ್ರಿಸಿ, 
ಹೀನ ಬಣ್ಣ ಹಚ್ಚದೆ, ಅವರ ವಿದ್ಯೆ , ಬುದ್ಧಿ , ಗುಣಗಳನ್ನು ಬಣ್ಣಿಸಿ 
ಸತ್ವವನ್ನು ಕಾಣಿಸುವುದೇ ನ್ಯಾಯವೂ ಶಾಸ್ತ್ರ ಸಮ್ಮತವೂ ಆಗಿದೆ. 


- 15 - 
ಈ ಅಂಶವನ್ನು ಕವಿಯು ಧ್ವನಿಯಲ್ಲಿ ತಂದು, ಮಾತಿನಲ್ಲಿ ಪ್ರಕಾಶ 
ಗೊಳಿಸಿ, ರಸದಲ್ಲಿ ನೆನಸಿ ವಿದ್ವದ್ವಂದದ ಮುಂದಿಟ್ಟಿದ್ದಾನೆ. 

ಹೀಗೆ ದ್ರಾವಿಡ ಸಂಸ್ಕೃತಿ, ಆರ್ಯಸಂಸ್ಕೃತಿಗಳ ವಿಚಾರ 
ತರಂಗವು ನವೀನ ರೀತಿಯಲ್ಲಿ ಪ್ರಾಚೀನ ಸಮ್ಮತವಾಗಿ ಇಲ್ಲಿ ಶೋಭಿಸು 
ತಿದೆ. ಕವಿಭೂಷಣರು ಇಂತಹ ಅನೇಕ ಪ್ರಸಂಗಗಳನ್ನು ರಚಿಸ 
ಲೆಂದೂ ಇವರ ಕವಿತೆಗಳು ಇಡೀ ಕರ್ಣಾಟಕದಲ್ಲಿ ಸಹೃದಯಾ 
ಹ್ಲಾದಕರಗಳಾಗಲೆಂದೂ ಸ್ನೇಹಭಾವದಿಂದ ಆಶಿಸುತ್ತೇನೆ. 


ಹೊರನಾಡು [ ಕಳಸ ) 

26 - 2 -1936 S 


- ವೀರಕೇಸರಿ ಸೀತಾರಾಮ ಶಾಸ್ತಿ . 


ಶ್ರೀಯುತ ಅರ್ಕುಳ ಸುಬ್ರಾಯಾಚಾರಿ, ಯಕ್ಷ ಗಾನಾಚಾರ್ಯ 

ಇವರ ಅಭಿಪ್ರಾಯ 


“ ಪುರಾಣ” ಹುಲ್ಲು ಛಾವಣಿ ಮನೆಗಳು ಹಾಳುಬಿದ್ದಿರುವಾಗ 
ಉಪಯೋಗಕ್ಕೆ ತಕ್ಕಂತೆ ಕೆಲವು ಬಿದಿರುತುಂಡುಗಳ ಆಧಾರದಿಂದ ಸರಿ 
ಪಡಿಸಿಕೊಂಡಂತೆ, ಒಂದೆರಡು ಯಕ್ಷಗಾನ ಪ್ರಬಂಧಗಳನ್ನು ತಿದ್ದಿ ಸರಿ 
ಪಡಿಸಿದ ನಾನು ಪುರಾತನ ಪಂಚಾಂಗಗಳ ಮೇಲೆ ಉಪ್ಪರಿಗೆಯ ಮನೆ 
ಗಳನ್ನು ( ಸ್ವಾತಂತ್ರವಾಗಿ) ಕಟ್ಟಿ ವಿದ್ಯುದ್ದೀಪ ಮಾಲೆಗಳಿಂದ ಬೆಳಗಿಸಿ 
ನವಸುಧಾರಿತರ ಪ್ರೀತಿಗೆ ಪಾತ್ರವಾಗುವಂತೆ ಬರೆದ ಈ “ ವಾಲಿಸುಗ್ರೀವ' 
ಪ್ರಸಂಗಕ್ಕೆ ನನ್ನ ಅಭಿಪ್ರಾಯವನ್ನು ಬರೆಯುವುದಂದರೆ ಔಪಚಾರಿಕವೇ 
ಸರಿ , ಯಕ್ಷಗಾನ ಭಾಸ್ಕರ” ನೆಂದು ಪ್ರಸಿದ್ದಿ ಯುಳ್ಳ ಕವಿಭೂಷಣ ಕೆ . 
ಪಿ, ವೆಂಕಪ್ಪ ಶೆಟ್ಟರು, ಯಕ್ಷಗಾನದ ಹಾಡುವಿಕೆ, ವಾದ್ಯವಾದನ, ನಾಟ್ಯ 
ವತ್ವಕಲೆಗಳಲ್ಲಿ ನುರಿತ ಈ ಜಿಲ್ಲೆ ಯ ಹಿರಿಯ ಸಾಹಿತಿಗಳು, 
ಆಯುರ್ವೆದ ವಿಶಾರದರು. ಉಭಯ ಭಾಷಾಭಿಜ್ಞರು, ಇವರ 
ಕವಿತಾ ಪ್ರವಾಹವು ಅವಗಾಹನಶೀಲರಾದ ವಾಚಕವೃಂದಕ್ಕೆ ಅಪೂರ್ವ 
ನಲ್ಲ . ಈ ಪ್ರಬಂಧವು ಯಕ್ಷಗಾನರಂಗಕ್ಕೆ ಹೊಸ ಬೆಳಕನ್ನು ಬೀರಿಯದೆ. 
ಹೆಚ್ಚೇನು ನನ್ನ ಪರಮಮಿತ್ರರಾದ ಇವರಿಗೆ ಯಕ್ಷಗಾನದ ಸತ್ಪಥಗಳು 
ಇನ್ನಷ್ಟು ಮನಸ್ಸಿನಲ್ಲಿ ಹೊಳೆದು ಲೋಕೋಪಕಾರವಾಗುವರೀತಿಯಲ್ಲಿ 
ರಚಿಸುವಂತೆ ಶ್ರೀ ಪರಮಾತ್ಮನು ಸದಾ ಯುರಾರೋಗ್ಯಶ್ವರ್ಯಗಳನ್ನು 
ಪಾಲಿಸುವಂತೆ ಮನಃಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. 
ಮಂಗಳೂರು ) 

ಇತಿ, 
24 - 3 - 34 ) 

ಅರ್ಕುಳ ಸುಭಾಯಾ ಚಾರಿ. 


00 


ಯಕ್ಷಗಾನ 
ರಾ ಮಾ ಯಾ ಣಾ೦ತರ್ಗತ 

ವಾಲಿ ಸುಗ್ರೀವ ' 
ಋಷ್ಯಮೂಕ ದರ್ಶನ 

ಪ್ರಥಮಾಂಕ 
ಪ್ರಥಮಾಂಕದ ಪಾತ್ರಗಳು : 
೧. ಶ್ರೀ ರಾಮ ೨ ಲಕ್ಷಣ ೩. ಸುಗ್ರೀವ ೪, ಹನುಮಂತ 

11 ವೃತ್ತಂ || 
ಆವಂ ಶ್ರೀ ಮದ್ವೀತಾರಾಮಂ? ದಶರಥ ನರಪತಿ ಸುತಸತ್ತು 
ಲಾರ್ಯನ ಪ್ರತಿಮಂ | ಆನಂ ಮತ್ತೊ೦ದೇವಾಗ್ಗಿಯಂ? ಜನಕ 
- ಜೆಯಳ ಮೊಗ ಮುಕುರಂಕಕುಸ್ಥನರೇಶ್ವರಂ || ಆವಂದೀನಾನಾಥ 
ದ್ದಾರಂ? ಮೊರಡಿಯ ಶಬರಿಯ ಕರಿಯಂ ವಿಲಾಸದೆ ಕಾಯ್ದ ವಂ | 
ಆನಂ ಶ್ರೀ ರಾಮಾಭಿಖ್ಯಾತ೦? ನನಚರ ಹರಿಸುರ ಗಣಸೇವ್ಯ - ನೀಗೆ 
ಸುಶ್ರೇಯಮಂ|| 

11 ರಾಗ ತೋಡಿ ಅದಿತಾಳ || 
ಮೂರುಲೋಕದ ತಾಯೇ - ತ್ರಿಗುಣ ಕಾಂತಿಯ ಮಾಯೇ | 
ವಾರಿಜಾಸನ ಪ್ರಿಯೇ - - ನಾಣಿ ಪನ್ನಗವೇಣೀ || ಮೂರುಲೋಕದ||೧ 

ಪಾಲಿಸೀಶ್ವರಿದೇವೀರಸಿಕ ಜನ ಸಂಜೀವೀ | ಕಾಲಿದಾಸನ 
ಮಾತೇ - ಕಾವ್ಯ ಕಲಾಧಿ ಭೂತೇ || ಮೂರುಲೋಕದ || ೨ || 

ಜನ್ನ ರನ್ನ ರಿಗೊಲಿದೇ - ಪಂಪನಾಸ್ಯದಿ ನಲಿದೇ | ಪೊನ್ನ ಕೇಶಿಯ 
ನಾಯ್ದೆ - ನಾಗ ಚಂದ್ರನ ಕಾಯ್ದೆ || ಮೂರುಲೋಕದ || ೩ | | 

ಎನ್ನ ಕನ್ನಡ ಮಾತೇ - ನಿನ್ನ ಸೇರಿದೆ ಕವಿತೆ | ಚೆನ್ನಿ ದೆನ್ನುವ 
ಕೃತಿಯಾ ನೊರೆಯಲೀಯೆಯ ಮತಿಯಾ | ಮೂರುಲೋಕದ || ೪ || 

ಯಕ್ಷಗಾನದ ಕವಿತೆ - ಗಿಜ್ಞೆಗೈದನು ಸವಿತೇ ! ರಕ್ಷಿಸೆನ್ನನು 
ವಾಣೀ - ವೋ ದಿನ ವೈ ಣಾಪಾಣೀ ಮೂರು ಲೋಕದ | ೫ | 


- 


18 


- 


ಕಡಲಂಕಡೆದಾ ಸೊದೆಯಂ 1 ಪಡೆದುಂಡರ್ಬದಿ್ರಲರನಿತಂ ಶಿವ 
ನೊಲಿಯಲ್ | ಜಡರಿಂಗೊಲಿದುನ್ನತಿಯಂ। ಕುಡುಮ ಶ್ರೀ ಮಂಜು 
ನಾಥನಿಗೆ ಮಗನಿಶಂ || ೧ || 

- ಸಿರಿಗನ್ನಡದೊಳ್ ಸನಂ | ಮರೆಯದ ಕೃತಿಯಿಂದಿರಿಸಿದ ತೌಳವ 
ಮಾನ್ಯರ | ಪರಿಕಿಸೆ ರತ್ನಾಕರನುಂ | ವರ ಕವಿ ನಾರ್ಣಪ್ಪರಧಿಕ 
ರೆಮಗಭಿವಂದ್ಯ  ‌ | ೨ || 

ದೇಸಿಯ ಕಬ್ಬ ಕೆಯದಂ 1 ಮಾಸದ ಕವಿ ಪಾರ್ವತಿ ಸುತ 
ನಿದಕಾಚಾರ್ಯಂ || ಬಾಸೆಯ ಬಲ್ಲಹ ಮುಳಿಯದ| ವಿಾಸಲ ಕವಿವರ 
ರನೂ ನಮತಿಗಳ್ ಸೇವರ್ || ೩ || 

ಆನುತ್ತಮ ನೀ ಮಧ್ಯಮ | ಮೇಣವನೇ ಪ್ರಥಮನೆಂದೊರೆಯ 
ನಾರ್ದಿತರಂ | ಕಾಣಲ್ಕ೦ಜುತೆ ಬೆದರು | ತಾ ನೀ ಕೃತಿಯ ನಯ 
ವಿದರಡಿಗರ್ಪಿಸುವೆಂ || ೪ || 

ಕಿರಿಯರೊಳಾನತಿ ಕಿರಿಯಂ ! ಪಿರಿಯಂ ಮುಹಮಾನ್ಯನಾ ರಘು 
ವರನ ಕಥೆಯಂ || ಗುರು ಲಘು ಪದವಿನ್ಯಾಸಗ | ಳರಿಯದ ಬರಡಂಬರೆ 
ದಿಹೆ ಸಲಹುಗೆ ವಿಬುಧರ್ | ೫ | ೧೦ | | 

ರಾಮ ಲಕ್ಷ್ಮಣರ ಪ್ರವೇಶ: 

_ | ವಾರ್ಧಿಕ್ || 
ಅರುಣಜನ ಕಂಡರಿದು ಸೀತಾಪಹರಣ ಮುಂ / ತರಣಿ ಕುಲತಿಲಕರಾ 
ರಾಮ ಲಕ್ಷ್ಮಣರು ನಡೆ | ತರುತ ಮುಂತಡೆದದೋಮುಖಿ ದನುಜೆಯಂ 
ಭಂಗಿಸುತ ಬಳಿಕಲಾ ಮಹಿಮರೂ || 

ನರವೀರರಿದಿರಾದ ಖಳಕ ಬಂಧಕನ ಸಂ | ಹರಿಸಿ ಕುಂತಳದ| 
ಸೀಮೆಯಂ ದಾಂಟಿದರ್ನಡೆ | ಯರಿದುವರ ಶಬರಿಯಾಶ್ರಮಕೆ ಬಂದವಳ 
ಮನದರಿಕೆಯಂ ಪಾಲಿಸುತಲೀ || ೧ || ೧೧ || 

11 ರಾಗ ಭೈರವಿ ತಾಳ ರುಂಪೆ !! 
ಆ ವೀರಸೋದರರು, ತಾವಿರ್ನರೊ೦ದಾಗಿ | ಸೋವರಿಯೆ ಜನ | 
ಕಜೆಯ ಭಾವಿಸುತಲವರೂ || ೧ | | 


- 19 - 
ಖಳಕ ಬಂಧಕ ನೊರೆದ ಬಳಿಯರುಹೇ ಶಬರಿಯದ | ನಳಿನಾಕ್ಷ 
ಲಕ್ಷಣರು ತಿಳದುಬರ ಪಥದೀ || ೨ || 
- ಫಲಭರದ ತೆಂಗುಗಳ ತಲೆದೂಗ್ಯ ಕದಳಿಗಳ | ವಿಲಸಿತದ ಸೀಮೆ 
ಗಳ ನುತ್ತರಿಸಿ ಬರಲೂ || || 

ನಳನಳಿಸ ದಂಡೆಗಳ ಪುಳಿನ ತಟಶೋಭೆಯಿಂ | ತಿಳಿನೀರ ಪೊನ 
ಲಿಂದೆ, ಕಲರವದಿ ಪರಿವಾ || ೪ || 

ಸುಳಿನಾಭಿ ಶೈವಾಲ , ನವಿರುಗಳ ಮುಖ ಕಮಲ | ದಳಿಕುಂತೆ 
ಮೀನಾಕ್ಷಿ , ಜಲರಂಗೆ ತುಂಗೇ || ೫ || 

ಸ್ನಾನವನು ಗಂಗೆಯೊಳು, ಪಾನವನು ತುಂಗೆಯೊಳು| ಮಾನ 
ವರು ಮಾಳನ್ನ, ಬೇನೆಗೊಳರೆ೦ಬಾ || ೬ || ೧೭ || - 

|| ವಾರ್ಧಿಕ ! 
ಪೆಂಪಿನಿಂ ತ೦ಪೇರಿ ಪರಿಯುತಿಹ ನಿರ್ಮಲಿನ | ಕ೦ಪಿತದ ಮಲ 
ಭಂಗ ವರತುಂಗ ಭದ್ರೆಯೊಳ್ | ಜೊಂಪಿಗ ನೀರ್ಗುಡಿದು ದಾಂಟಬ 
ರಲಾ ಮಹಿತ ಪಂಪಾವು ಹಾಕ್ಷೇತ್ರಕೇ || 

ಪಂಪೆಯೊಳು ಸೌರಭ್ಯ ರಸಮಯಂ ಪೆರ್ಚುತಿರೆ | ಕೆಂಪೆಸವ 
ಬನರಾಜಿ ಕುಸುಮಚಯ ಮಧುಮಾಸ | ಕಿ೦ಪೆನಿಸೆ ತಂಬೆಲರ ತಿ೦ 
ಗೆ ನಡೆತಂದರಾಕೊಳನ ತೀರಕವರೂ || ೧ || ೧೮ || 

|| ಭಾಮಿನಿ | 
ಕುಶನೆ ಕೇಳೆ ಕಠಿಣ ತಪಸಿಗ 1 ಳುಸುರಿ ಗುಬ್ಬಸ ವೆಸಗೆ ಸಾಲವು|| 
ಕುಸುಮ ಬಾಣಗಳೆಂದು ಮನಸಿಜ ನಾವ ಸಂತನಿಗೇ | 

- ವಿಶಿಖ ವೆಸಗಲು ಸಹೃದಂಗಳ | ಪಸರ ದುಕ್ಕನು ಕೊಟ್ಟ ಶೋ 
ಕದ | ಕುಸುಮ ದಗ್ಗಿ ಯೊಳಂಬ ಗೊಳಿಸುತ ಲೆಸೆಯೆ ರಾಘವನೂ 

|| ೧ || ೧೯ || 
|| ಕಂದ ) 
ಮನದೊ ಳ್ಮೆರುಗುತ ಸರಕಿಳಿ | ದನಿಮಿಷರೆರೆಯಂಬಿರಿದರವಿಂ 
ದಂಗಳನುಂ | ತನುಮರೆ ದೀಕ್ಷಿಸಿ ವಿರಹದೊ | ಳನುಜನ ಕರೆದಿಂ 
ತುಸುರಿದ ನತಿಚೋ ದ್ಯದೊಳಂ|| ೧ || ೨೦ || 


- 


20 


- 


11 ರಾಗ ಆರಭಿ ತಾಳ ರೂಪಕ || 
ತಮ್ಮ ನೋಡಿದೊ ನಮ್ಮ ಜಲಜಾಕ್ಷಿ ಜಾನಕಿಯ 1 ಸುಮ್ಮನೆ 
ನಗುತಿಹ ಲೌಕಿವಳೂ | ಹೆಮ್ಮೆಗಾರತಿಯಲ್ಲ ಹೂಮೊಗದ ಸತಿರನ್ನೆ | 
ಬಿಮ್ಮಗೆ ನುಡಿಯದೆ ಮೌನದೊಳೂ 8 ೧ || 

ತೆಕ್ಕೆಗೊಳ್ಳದೆ ನಕ್ಕು ಸುಳಿದೊರ್ಮೆಮೀನಾಕ್ಷಿ | ಧಿಕ್ಕರಿಸಿ ಮುಳು 
ಗಿದ ಲೌಕಿವಳೂ || ಜಕ್ಕವಕ್ಕಿಗಳಲ್ಲ ಜೊತೆಗೊಂಡ ವಕ್ಷೇಜ | 
ನಕ್ಕಿದು ಸೀತೆಯ ಸಾಹಸವೇ || ೨ | | 

ಅಗ್ರಜ ನಿಂತೆನೆ ಕೇಳು ಲಕ್ಷಣನು ಕಾತರಿಸಿ | ವೆಗ್ಗಳ ವಹಿ 
ಮನ ನೀಕ್ಷಿಸುತಾ | ಬಗೆದು ಪೇಳಿದ ಸಾಹಿಸರ್ವೇಶ ಶ್ರೀರಾಮ | ನೆಗ 
ಇದು ದಚ್ಚರಿ ವಿಸ್ಮಯವೂ || ೩ || 

ನೆನೆದುದೇನಿದು ದೇವ- ಕಾಮುಕನೆ ರಘುರಾಮ | ಕನಸಿನೊಳಾ 
ದರು ತಪ್ಪು ನನೇ || ಮನದಿ ಬೇಗುದಿ ಗೊಳ್ಳ ಬೇಡೆಂದು ತಕ್ಕೆಸೆ ಜನ 
ಪತಿ ಯೊರೆದ ನಿಂತವರೇ || ೪ | | 

ನಾಯಕ ಮಿಲ್ಲದ ಸರಮೆಂತು ಶೋಭಿಸುದು ಪೇಳ್ | ನಾಯಕಿ 
ಬಿಲ್ಲದ ನಾಯಕನೇ || ಶ್ರೀಯವೈಭವ ವಿಲ್ಲದಿರ ಲುಂಟೆ ಪೇರ್ಮೆಗಳು | 
ಕಾಯವಿಲ್ಲದ ಜೀವತಾನಾ ೧ ೫ .|| ೨೫ | | 

| ಕಂದ || 
ವಿರಹದೊಳಗ್ರಜ ನಿಂತೆನೆ | ಕರುಣಾಕರನಂಕರ ವಿಡಿದೆತ್ತುತೆ 
ನಯದಿಂ | ಬರಿದೀ ಸಂದೇಶವ ತಿರೆ | ಗರುಹವೆಯ ಬಿಡುವ 
ಥೆಯ ನೆನುತಾಗಂ || ೧ | | 

ಸರಸಿಯ ತಡಿಗೇರಿಸಿಕು | ಳ್ಳಿರಿಸುತ ಶೈತೋಪಚಾರಗಳೆಸಗಿ 
ಮತ್ತಂ || ವಿರಹವ ತೊಲಗಿಸಿಕರೆದೊ | ಯ್ದಿರಿಸಿದ ತರಣಿಯ ಕುಮಾ 
ರನುಸ ವನದೊಳಗಂ || ೨ || ೨೭ || 

ಸುಗ್ರೀವನ ಪ್ರವೇಶ: 
|| ರಾಗ ಕೇತಾರ ಗೌಳ ತಾಳ ತ್ರಿವು ! 
ಕೇಳಿ ದೈ ಲವ ಋಷ್ಯ ಮಕದೆ | ಬಾಳುತಿರ್ದನು ದ್ರಾವಿಡೇಶ್ವರ|| 
ವಾಲಿ ಯನುಜನು ವಾನರಧ್ವಜ | ಪೇಳಲೇನಾ | ೧ || 


- 


21 


- 


ಸಾರಕಾಶ್ಯಪ ಗೋತ್ರಸೂರ್ಯಜ | ವೀರ ಸುಗ್ರೀವಾಖ್ಯನಿಜಪರಿ| 
ವಾರವೆರಸುತಲಿರ್ದ ಗಿರಿಯೊಳು 1 ದಾರ ಹೃದಯಾ || ೨ || 

ನೀಲನಳ ಹನುಮಂತ ತಾರನು | ಶೂಲಿಸಮ ಬಲರೆನಿಪ ಭಟರಿರೆ! 
ಕಾಲ ನನುಜನು ಕಂಡನಾಸುವಿ | ಶಾಲಬಲರಾ || ೩ | | 

ಸುರಗಿ ಮುದ್ದರ ಪರಶುಖಡ್ಡ ದ | ಸರಳ ಮಡೆಯ ಪೆಗಲೊ 
ಆರಿಸಿದ | ಹರಿಗಳಾ ರೀಕ್ಷಾತ್ರತೇಜದ | ನರರಿದೆನುತಾ || ೪ || 

ದ್ರಾವಿಡರು ಯಿವರಲ್ಲಿ ಕಾಣುವ | ರಾವ ಭಾವದೊಳಾರ್ಯ 
ರಂದದಿ | ಪಾವಮಾನಿಯೆ ತಿಳಿಯಬೇಕಿದ | ಸೋವನರಿದೂ || ೫ || 

ನಮ್ಮ ಕುರುಹನು ಮರೆಯಗೊಳಿಸುತ | ಬೊಮ್ಮ ವೇಷದೆ ಕಾಣ 
ಬೇಕನ | ರೆಮ್ಮ ವೈರಿಯ ಬೇಹಿನವರೇ | ನೊಮ್ಮೆ ನೋಡೆ ||೬||೩೩|| 

- ವಚನ | ಎನೆ ಕೇಳಂತೆಯೇ ಗೈವೆನೆಂದಣುವಂ, ಹಸಾದವನಿಕ್ಕಿ 
ಮತ್ತಂ|| 

| ಭಾಮಿನಿ || 
ವಿತತ ವಿಮಳಾನ್ನಾ ಯದಲಿವಿ | ಶೃತದ ಮಣಿಕುಂಡಲದ ವಿವಿಧ 
ಸ್ಮತಿ ವಿಲಾಸದ, ಯೋಗದಂಡದ, ನಿರ್ಜಿತೇಂದ್ರಿಯದಾ || 

ನುತಕ ನಕಕ್‌ ಸೀನದಾಗಮ | ದತಿಶಯದ ಯಜ್ಯೋಪ 
ವೀತದ | ಯತಿಕುಲೋತ್ತಮನೈದಿದನು ರಘುರಾಮ ನಿದ್ದೆಡೆಗೇ 

|| ೧ || ೩೪ || 
11 ರಾಗ ಕಲಾಣಿ ಅಷ್ಟ ತಾಳ || 
ಕಂಡ ನೀತನು ಬರುವುದನ | ಶ್ರೀರಾಮಚಂದ್ರನು | ಕೆಂಡ 
ನೀತನು ಬರುವುದನ್ನೂ | ಪಲ್ಲವಿ | | 

ಕೋಮಲಗಾತ್ರ ಕೌಪೀನಕರಕ ಮಂಡಲದ | ಆಮ್ಯಾಯ ಶ್ರುತಿ 
ಘೋಷರತ್ನ ಕುಂಡಲದ | ಸೋಮ ದೀಪ್ತಿಯ ಬ್ರಹ್ಮಸೂತ್ರ ದಂಡ 
ಕದ | ಕಾಮ ರೂಪನು ಬರೆ - ರಾಮನಾತನ ದೂರದಿಂದಲೆ | ಪ್ರೇಮ 
ದೃಷ್ಟಿಯೊಳೀಕ್ಷಿಸುತ್ತಿರೆ || ಕಂಡನೀತನು || ೧ || 

ವೋದಿನ ವೈಯ್ಯಕರಣನಾ ಹನುಮಂತ ದೇವ | ಸಾಧಕ ವೇದ 
ಪಾಠನುಜ್ವಲ ಭಕ್ತಿ ಭಾವ |ಕೊದಕೈಯ್ಯೋಳೆಜಯವೆನುತಾಗ ಪುಣ್ಯ 


- 22 - 
ಜೀವ | ಪಾದ ಪಂಕಜದೆಡೆ- ಗಾದಿ ವಾಕರ ಕುಲಜಗೆರಗುತೆ | ಸಾಧು 
ಜಯ ಜಯ ಸಾಹಿಜಯತೆನೆ | ಕಂಡನೀತನು || ೨ || ೩೬ || 

_1 ಕಂದ|| 
ಮಣಿದವನುತಿಸಲ್ ರಾಘವ | ನನುನಯದಿಂದಚ್ಚರಿಗೊಳುತಾ 
ಪಾರ್ವನೊಳಂ|| ಮನವರಿದು ಸುರಿದ ವಿಬುಧನೆ | ಯನು ಚಿತವೆಸಗಿದೆ 
ಧರಾ ರಿಂಗೆರಗುವುದೇಂ || ೧ || ೩೭ ||.. 
ವಚನ || ಎನೆ ಹನುಮಂ || 

| ಕಂದ || 
ರಾಜೋನ್ನತನರ ಪತಿಗಂ | ತೇಜೋಜ್ವಲಶೀಲ ನಿರ್ಪಯೋ 
ಗೇಶ್ವರಗಂ | ರಾಜೇಂದ್ರನೆ ಪೊಡ ಮಡಲೇಂ: ವಿಜ್ಞಾನಂ ಕೆಡುಗುಮೇನ 
ರೇಶ್ವರ ತಿಲಕಾ || ೧ | ೩೮ || 
ವಚನ | ಎಂದೊಡೆ ರಾಘವಂ ನಸುನಗೆ ಬೀರ್ದು|| 

|| ರಾಗ ಹಿಂದುಸ್ಥಾನಿ ಭೈರವಿ ಆದಿತಾಳ 
ಕಾಣಲು ಬ್ರಹ್ಮಚಾರಿ | ಮೇಣತಿ ಸದ್ವಿಚಾರಿ | ಜಾಣನೆಲ್ಲಿಗೆ 
ಸ್ವಾರಿ | ಮಾನಿತ ಪೇಳ್ಳಿಹಾರಿ ಕಾಣಲು, ಬ್ರಹ್ಮಚಾರಿ || ೧ || 

ಅದನು ಹೇಳಲು ಸಾ 1 ಮೊದಲು ನಿಮ್ಮಯಸೋಲ್ಲಾ ! ವಿದಿತ 
ಗೈ ದೊಡನೆಲ್ಲಾ ! ಗದಿಸುವೆ ತೊದಲಿದಲ್ಲಾ | ಕಾಣಲು || ೨ | | 

ಕೇಳುದೊಳ್ಳಿತು ತಪಸಿ | ಆಳವೇಷವ ನರಸಿ | ಪೇಳಬೇಕದ ಗ್ರ 
ಹಿಸಿ ಕೋಳು ಗೊಂಬರುಸಹಸಿ | ಕಾಣಲು || ೩ || 

ನಯದೆಕೋವಿದ ನೀನೂ | ಲಯದೊಳನ್ನ ತಕಾನೂ | ಬಯಸ 
ಲಾರೆನು ದೇವಾ | ಜಯತು ಸದ್ದು ಣ ಭಾವಾ || ಕಾಣಲು|| ೪ || ೪೨ || 

|| ಕ೦ದ || 
ಯೆಂದಾ ಮಾತಿಗೆ ರಾಮಂl ಸಂದೇಹವ ಬಿಟ್ಟವನೊಡ ನತಿನಯ 
ದಿಂದಂ | ಬಂದೊದಗಿದ ಸಂಸಾರದ | ಬಂಧನ ನದರಿಂದೊದವಿದ 
ಗತಿಯಂ ಪೇಳಲ್ || ೧ || ೪೩ | 

ವಚನ || ವಾಯುಜನದ ಕೇಳುತ್ತೋಡನಂ | ಭಕ್ತಿಯೊಳಾ ರಾವು 
ಚಂದ್ರ ನಡಿಗಳಿಗೆ ರಗುತ್ತಿ | ದೈನ್ಯದೆ ಮತ್ತಂ|| 


- 23 - 
11 ರಾಗ ಕೇತಾರಗೌಳ ಅಪ್ರತಾಳ H. 
ಜಯ ರಾಮ ಶ್ರೀ ರಾಮ | ರಘು ರಾಮ ರಾಮ | ಜಯತು 
ಧಾರ್ಮಿಕ ನಾಮ ಜಯಗುಣಧಾಮಾ || ಪ || 

ಪದುಮನಾಭನೆ ನೋಡು| ಇದುವೆ ನಮ್ಮಯ ನಾಡು | ಸದನ 
ಸುಗ್ರೀವನ | ಚದುರ ಮೇಲಿದೆ ಬೀಡು|| ಯಿದೆ ಖುಷ್ಯ ಮೂಕವಯ್ಯಾ | 
ಸೂರ್ಯನ ಸುತ | ನಿದನು ಪಾಲಿಸುವ ಜೀಯ್ಯಾ | ಹನುಮಂತನೆಂ | 
ಬುದೆನ್ನ ಯ ನಾಮವಯ್ಯಾ ! ಪವನ ಜಾತನು ದೇವಿ ಸತ್ತಳಂಜನೆ ರಾಮು 
ಪಾಲಿಸಯ್ಯಾ || ಜಯರಾಮು || ೧ || 

ಪವನಜನಹುದೆ ನೀನೂ | ಪವಣಿದಚ್ಚರಿಯೇನೂ | ಜನನಿಭ 
ಬಲವೀರ್ಯ| ದ್ರವಿಡ ಸಂಸ್ಕೃತನಾರ್ಯ | ನವನೆಂದು ಪೇಳ್ವರಯ್ಯಾ | 
ನೋಡಿದಡಹ | ವಿವರವೇನ್ ಪೊಸತಿದೆಲ್ಲಾ ! ನಿನ್ನಯ ರೀತಿ | ಪ್ರವರ 
ಬೇರಿಹುದಲ್ಲಾ ನಂಬುವಡಿದು 1 ನವ ನವೀನತೆಯಾಂತ ವೇಷವೀಪರಿ 
ಸಲ್ಲಾ || ಪವನಜನಹುದೆ ನೀನೂ || ೨ || 

ಅವರ ಚಿದ್ರನ ದೇವ ಸುಮನ ಪೊಕ್ಕುಳ ಪೂವುಸಮರ- ಭೀಕರ 
ಜಯ | ಕಮಲೆಯೊಲ್ಲಭ ಕೇಳು 1 ಕಾಮ ರೂಪಿಗನು ತಾನೂ | ಸಿದ್ದಿ 
ಗನಹೆ | ಕೋಮಲಾತ್ಮಕನು ನೀನೂ ೧ ನಂಬಲು ಬೇಕು | ಪ್ರೇಮದಾಶ 
ಯವ ಮೇಣಾ| ತೋರುವೆನಿದೆ ! ರಾಮ ನೋಡೈ ನಿಜ , ರೂಪದಾ 
ಕೃತಿಯನ್ನು || ಜಯರಾಮ ಶ್ರೀರಾಮ ರಘುರಾಮ ರಾಮಾ ||೩|| ೪೬ | 


11 ಕಂದ | 


ತಿರೆಯಿಂದಂಬರ ವರೆಗಂ | ಮಿರುಗುವ ವಜ್ರಾಂಗದ ವರವೋ 
ನೃತ ಕಾಯಂ || ಕರಗಳ ಜೋಡಿಸು ತೆರಗಲ್ | ಕರುಣಾಕರನಾ ತನ 
" ಸರ ಸುತ್ತಿನುದದಿಂ || ೧ || ೪೭ || 

|| ಭಾಮಿನಿ || 
ಬಲ್ಲಿದನೆ ಭಲೆ ಜಗದ ಜಟ್ಟಿಗ | ಸೊಲ್ಲಿಸಲಿಕೇನುಂಟು ಸಂಶಯ . 
ವಿಲ್ಲ ನಿನ್ನಯ ವಲ್ಲಭನ ಕರೆ , ನೋಡಬೇಕೆನಗೇ || ಎಲ್ಲವೇತಕೆ ಪೋಗು 
ನೀನೆನೆ | ಪುಲ್ಲನಾಭಗೆ ಮಣಿದು ಹರುಷದಿ | ಮಲ್ಲ ನೈ ತಂದೊಡನೆ 
ರವಿ ಜಗೆ ಪೇಳ್ವನುತ್ಸವದೀ || ೧ || ೪೮ || 


- 


24 


- 


| ರಾಗ ಕಾಂಬೋದಿ ಆ ಪ್ರತಾಳ || 
ಯಿನಜನೆ ಕೇಳೆನ್ನ ಮಾತಾ | ಶ್ರೀ - ಮನಮಹ ರಘುವರನಾತಾ|| 
ಅನುಜ ಲಕ್ಷ್ಮಣಸಹ | ಜನನಿ ಜಾನಕಿಯು | - ಜನಕ ಜನನಿಯರೆಂದ 
ಮಾತಿಗೆ | ಬನಕೆ ಬಂದವರಗಲೆ ಸೀತೆಯ | ಯಿನಜನೆ ಕೇಳೆನ್ನ ...||೧ | | 

ದಶಗಳ ನಿಧನ ಸಾಹಸ | ಮತ್ತೆ - ಬಸವಳಿದ್ದೆ ತರಲವರೂ || 
ಸಸಿನೆಯಾಶಬರಿಯು | ಬಿಸಜ ಮಿತ್ರ ಜನಿನ್ನ | - ಪೆಸರ ಹೇಳಲು ಬಂದ 
ರಿಲ್ಲಿಗೆ | ಮಸೆದ ಕೆಂಗರಿ ಗೋಲಮಹಿಮರು || ಯಿನಜನೆ ಕೇಳೆನ್ನ ||೨|| 

ಕರೆತರಬೇಕು ಈಗವರಾ | ಬೇಗನರಪತಿ ರಾಮಲಕ್ಷ್ಮಣರಾ|| 
ತರಿಸೆಲ್ಲ ಫಲವಸ್ತು | ವರಲು ಗಂಧಗಳಾಜ್ಯ ಬರಲಿ ಬೇಗನೆ ನೀಲ 
ತಾರಾದ್ಯರುಗಳೆಲ್ಲರು ಹನುಮ ಸೊರಡಿಸು | ಅನಿಂಜ ಕೇಳೆನ್ನ 
ಮಾತಾ | ೩ || ೫೧ || 

||| ಭಾಮಿನಿ| | 
ತಳಿದುತ್ಸವ ದುಬ್ಬರದರೋ | ಮಾಳಿಗಳ ಹೊದರಿನಲಿ ನಿನ 
ಯದ| ಮೌಳಿ ಸೂರ್ಯಜ ನಖಿಳ ಸಂಭ್ರಮದಿಂದ ಸೊ ರಮಡುತಾ || 
ಶ್ರೀ ಲತಾಂಗಿಯ ಪತಿಯ ಬಳಿಗೆಸ | ಲೀಲೆಯಲಿ ನಡೆತಂದು ಪದಕೆ 
ಫ | ಲಾಳಿಗಳ ಕಾಣಿಕೆಯ ನಿತ್ತೆರಗಿದನು ಭಕ್ತಿಯಲೀ | ೧ | ೫೨ | | 

|| ರಾಗ ಕವಾ ಚು ಏಕತಾಳ || 
ಶ್ರೀ ರಘುವರ ದಶರಥ ರಾಮಾ | ಸಮಗಮ ಪದನಿಸ | ಶ್ರೀ 
ರಘುವರ ದಶರಥ ರಾಮಾ || ಪಲ್ಲವಿ || 

ಅಘತತಿ ಹತಜಯ | ರಿಸನಿದ ಸಮಗಸ | ಭಗಮನ ನರಪತೆ | 
ಜಗದುದರನೆಜಯ || ಶ್ರೀ ರಘುವರ ದಶರಥ ರಾಮಾ | ಅನುಪಲ್ಲ || 

ಸದಸಾತ್ವಿಕ ಗುಣನಿಧಿಜಯ - ಶುಭವತ | ರಾಮಾ - ಜಯ 
ಜಯ | ಸುದಯಾಮಯ ದೊರೆ| ಮದಮುಖ ಖಳಚಯ - ಭೀಮಾ | - 
ಸನಿಧಸ ಮಗನುಸ / ರಿಸನಿದಪಮಗಸ | ನೀ - ಸಾ | ಸಗಮಪ ಸಧ 
ನಿಸ | ಶ್ರೀ ರಘು ವರ...... . || ೧ || 

- ಸೂರ್ಯ ಕುಲೋದ್ಭವ | ನಾರ್ಯನಘೋನ್ನತ - ವೀರ್ಯ.. 
ಕಾರ್ಯ | ಘನಶೌರ್ಯ ಪಾಲಿಸೆನ್ನ | ಶ್ರೀರಘುವರ... ....|| ೨ || 


- 


25 


ಸತ್ಯ ಸದಾಭಯ | ನಿತ್ಯ ಸುಮಂಗಲ | ಮಿಥ್ಯವಿದೂರನೆ | ನೃತ್ಯ 
ರಸಲಹೈ || ಶ್ರೀರಘುವರ........ | ೩ || ೫೫ || 

| ಕಂದ || 
ನುತಿಗೈ ದಿನಜಂ ಭಕ್ತಿಯೊ | ಇತಿಮುದ ದಿಂದಾರಘುಕ್ಷಿತೀಶ್ವರ 
ನೊಡನಂ | ಜೊತೆಯೊಳ್ಳರ ವೇಳೆನುತಂ | ಪ್ರತಿಮಣಿದರು ಹಲ್ಕತಿ 
ಶಯ ನೇಹದೊಳವನಂ || ೧ || ೫೯ . 

|| ಭಾಮಿನಿ | 
ಬರಸೆಳೆದು ರವಿಜನನು ಮೈತ್ರಿ | ಸ್ಪುರಣೆ ಯಲಿ ಬಿಗಿದಪ್ಪಿ 
ರಾಘವ | ನರಿದು ಮಿಕ್ಕಿನ ವೀರರನಿಬರ ನುಚಿತವಚನದಲೀ | ಪಿರಿದು 
ಮನ್ನಿಸಿ ಬಳಿಕಲವನೆಂ | ದರಿಕೆಯಂದದಿ ಋಷ್ಯಮೂಕದ | ಗಿರಿಯನೇ 
ರ್ದವ ನಿರ್ದನಿನಜನ ಸೇವ್ಯತಮನಾಗೀ | ೧ | ೫೭ || 

ಪ್ರಥಮಾಂಕ ವಿರಾಮ 


O 


“ದ್ವಿತೀಯಾಂಕದ ಪಾತ್ರಗಳು: 
೧. ಸುಗ್ರೀವ ೨. ಶ್ರೀರಾಮ ೩: ಲಕ್ಷಣ ೪ , ಹನುಮಂತ 
ಸುಗ್ರೀವಸಖ್ಯ 

ದ್ವಿತೀಯತಾಂಕ 
|| ರಾಗ ಕಾಂಬೋದಿತಾಳ ರುಂಪೆ || 
* ಬಾಲಕರು ಕೇಳುವುದು ! ಪೇಳುವೆನು ಮುಂಗಥೆಯ 1 ಶೀಲನಿಧಿ 
ಸುಗ್ರೀವ ಬಳಿಕಾ !! ತಾಳಿಬಲು ಹರುಷವನು | ಭೂಲಲಾ ಮನಪದನ | 
ನೋಲಗಿಸುತಿರ್ದೆರಡು ದಿವಸಾ || ೧ | | 

ಭಕ್ತಿಯಿಂ ಸೇವಿಸುತ | ಶಕ್ತಿಮಯ ನಡಿಗಳನು | ಮುಕ್ತಿದಾಯಕ 
ಗೆಂದ ನಿನಜಾ | ಅಕ್ಷಯನೆ ಕರುಣಾಳು | ರಕ್ಷಕನೆ ಯೇನೃಂದೆ | ಪಕ್ಷಿ 
ವಾಹನ ಪೇಳು ತನಗೇ || ೨ || 

* ಯೇನೆಸಗ ಬೇಕಾವು| ದೀನಜನ ಪಾಲಕನೆ | ನಿನ್ನ ವರು ನಾವೈಸೆ 
ದೇವಾ | ಕಾನನಕೆ ಬರವೇನು | ಹಾನಿಯೇನೊದಗಿತ್ಸೆ | ಮಾನನಿಧಿ 
ಫೇಳೆನಲು ರಾಮಾ || ೩ | | 


– 


26 


- 


ತರಣಿಜನ ಮೊಗ ನೋಡಿ| ತರುಣಿಕುಲ ತಿಲಕನನ | ಗರುಹಿ 
ದನು ರಘುರಾಮ ಚಂದ್ರಾ || ಧರಣೀಂದ್ರ ದಶರಥನ | ನರಿವೆಯಾ 
ಕೋಸಲದ | ಹಿರಿಯಸುತನವನಿಗೆ ತಾನೂ || ೪ | | 

ಕಿರಿಯರಿಹ ಮೂ ಮೃರೊಳು| ಭರತ ಶತ್ರು ಪರವ | ರಿರುವ 
ರಾಯೋಧೈಯೊಳು ನೆಲಸೀ || ಹಿರಿಯರೆಂದುದಕಾಗಿ | ಧರೆಯಸಹ 
ಭವಗಿತ್ತು ! ಅರಸಿಯೊಡಗೂಡುತ್ತ ಲಾವೂ || ೫ || 

- ನಾಡವೈಭವ ತೊರೆದು | ಕಾಡುಗಳನಾಶ್ರಯಿಸಿ | ಬಡಗ ದಿಸೆ 
* ಗೌತಮಿಯ ತಟದೀ | ಪಾಡಿರಲು ಪಂಚವಟ ! ಕಾಡಿನಾಶ್ರಯ 
ದೊಳಿರೆ | ಕೇಡಿಲ್ಲ ದೀರಾರು ವರುಷಾ ||೬|| [* ಗೌತಮಿ =ಗೋದಾವರಿ 

!! ಭಾಮಿನಿ 11 . 
ಕಾಲಚಕ್ರದ ಗತಿವಿಚಿತ್ರವೆ | ಸೋಲವೆಮ್ಮದು ಪೇಳಲೇನದ | 
ಕೋಳುಗೊಂಡುದು ಮಿಸುನಿಮಿಕವಾ ಬಾಲೆ ಸೀತೆಯನೂ || ಲೋಲ 
ನಯನೆಯ ಛಲದ ನುಡಿಯನು | ಕೇಳಿ ಸಹಿಸದೆ ಪೊರಟೆ ನಟವಿಗೆ | 
ಜಾಲ ದುರುಳಲಿ ಪಿಡಿದರೆಮ್ಮನು ಖಳರು ಕಾನನದೀ | ೧ || 

ಕಪಟವೇಶದೊಳೊಯ್ದ ರಾವಣ ನಪರ ಭಾಗದೊಳೆನ್ನ ಸತಿ 
ಯನು 1 ತಪಸಿಗಳನಿನ್ನೆಂತು ನಂಬಲು ಬಹುದು ಕಿರುಕುಳರಾ || ತಸನ 
ಕುಲಜರಿಗಿ೦ತು ಮೋಹದ ಕುಪಿತೆಯರ ಸರಸಾನುರಾಗದೆ | ವಿಸದ 
ನಾಯಿತು ಬೊಪ್ಪಗೆನಗೀ ವಿಧಿಯು ಘಟಿಸಿತಲೇ || ೨ || ೮ | | 

|| ಕಂದ | | 
ಪೆಂಡಿರ ನೇಹದಿ ಮನ್ನಿಸಿ ಕೊಂಡಿರಬೇಕೆನ್ನುವಮನುಧಾರ್ಮಿಕ 
ಸಿರಿಯಂ | ಕಂಡರಿಯುತಿಲ್ಲ ಗೊಂಡೆವು | ಗಂಡಂದಿರೆ ದುರ್ಗತಿಯೆನೆ 
ತರಣಿಜನೊರೆದಂ || ೧ || ೯ | | 

|| ರಾಗ ಮಧ್ಯಮಾವತಿ ಏಕತಾಳ 1 
ಶ್ರೀರಾಮ ಜಯತುನಿಸ್ಸಿಮಾ | ಪಲ್ಲ || 

ಪಾವನಾತ್ಮನೆ ದೇವ ಕೇಳೆನ್ನ ಮಾತಾ | ಆವನೆಂಬುದ ನರಿಯೆನಾ 
ಗಗನದತ್ತಾ | ದೇವಿ ಜಾನಕಿಯ ಕೊಂಡೊದ ಖಳನಾತಾ | ಭೂವ 
ರೇಣ್ಯನೆ ನೈಜ ಲಂಕೇಶನಾತಾ || ಶ್ರೀರಾಮ ....|| ೧ || 


and 


27 


ಹಾಗು 


ಆತಗಿನಿತೊಂದು ಭಯವಿಲ್ಲವಯ್ಯಾ | ಭೀತಿ ವಿರಹಿತ ಕಪಟಗ 
ಜೀಯಾ || ಈತ ಗತಿಪ್ರೀತನೆನ್ನಣ್ಣನಯ್ಯಾ | ಮಾತ ಕೇಳರು ಖಳರ್ 
ಸಾಕುದಮ್ಮಯಾ | ಶ್ರೀರಾಮ .... || ೨ || 

ಸೋತುದೀಜಗ ದುರುಳರ ಮೈತ್ರಿಯಿಂದಾ ನೀತಿ ವಿರಹಿತ, 
ಕೂಟಸೇರ್ದಿಹಬಂಧಾ | ಧೂರ್ತರಿಂದಲಿ ಪೋಯು ಜಗದಾನಂದಾ !. 
ಸೋತು ಬಿದ್ದೆನ ಗಾಯ್ತು ನಿನ್ನಂದಾ || ಶ್ರೀರಾಮ .... || ೩ || 

ಯೇನಯ್ಯ ಎನ್ನಂದ ನಿನಗಾಯ್ತು ರವಿಜಾ | ಎನ್ನಂತೆ ನೀಗೈದು 
ದೇನುಂಟು ಸಹಜಾ | ಭಿನ್ನವಿಲ್ಲದೆ ಪೇಳು ಕೇಳ್ವೆನಾ ನಿನಜಾ | ಖಿನ್ನ 
ನಾಗದಿರಯ್ಯ ನುಡಿಸೂರ್ಯ ತನುಜಾ || ೪ || ೧೩ | | 

|| ವಾರ್ಧಿಕ | | 
ರಘುರಾಮ ಕೇಳೆನ್ನ ಹಿರಿಯನತಿ ಸಾಹಸಿಗ | ನಗಶಿಖರ ಕಿಪ್ರಿಂ 
ಧೆಯೊಳಗಿರುವ ನಾವಾಲಿ | ವಿಗಡನೀ ದ್ರಾವಿಡರ ನೆಲೆಗರಸ ಕಮಲಭವ 
ದಿವಿಜೇಂದ್ರ ವರ ವೀರ್ಯನೂ | | 

ಪಗೆವಿಡಿದು ಛಿದ್ರದಿಂದವ ನೆನ್ನ ಸತಿರುಮೆಯ | ಸೊಗಕೆಳಸಿ ಸೆಳೆ 
ದೊಯ್ದು ಭೋಗಿಸುವ ನಾಕೆಯಂ | ಬಗೆದರಿಯಲೊಂದಾಯ್ತು 
ಭಾರ್ಯಾನಿ ಯೋಗಮೆನೆ, ರಾಘವಂ ಪುಸಿನಗೆಯೊಳ್ || ೧ || ೧೪ || 

|| ರಾಗ ಕೇತಾರ ಗೌಳ ತಾಳ ತ್ರಿವುಡೆ || 
ಆತಗೆಡೆಗೊಡದಾಗ ಪೇಳ್ವನು | ಏತರೊಕ್ಕಣೆ ಸರಿಸಮಾನಕೆ|| 
ಸೀತೆ ರುಮೆಯರ ರೀತಿನೀತಿಗೆ | ಮಾತಿದಹುದೇ || ೧ || 

ನಿನ್ನ ಸೋದರ ಕುಮತಿ ರಮಿಸುವ | ಕುನ್ನಿ ಪಶುತನದಿಂದ ರುಮೆ 
ಯನು 1 ಯನ್ನ ಸಹಜರ ಮಾತೆ ಸೀತೆಯ | ದಿನ್ನು ಕೇಳೆ || ೨ || 

ಕಾನನಾಂತದಿ ಮೈಯ್ಯ ಮರಸುತೆ | ಹೀನದಶಗಳನ್ನೊದ ಸೀತೆ 
ಯ | ಕಾಣದಾದೆನು ಕಪಟ ಛದ್ಮನ ಮಾಣುಮಾತಾ || ೩ || 

ಎನ್ನ ಸಹಭವ ನಿರ್ಪಲಕ್ಷ್ಮಣ| ನನ್ನಿ ಗನ ನೀನೋಡು, ಭರ 
ತನದೆನ್ನ ಪಾದುಕೆಯನ್ನೆ ನಂಬಿಹ | ರನ್ನ ನವನೂ || ೪ || 

ಬೆನ್ನ ಬಿದ್ದವರೆನ್ನ ನೆಳಲೆನೆ | ಪುಣ್ಯಶೀಲರು ಸರಿಯೆ ನಮಗಿದು | 
ಭಿನ್ನ ವಿಲ್ಲನೆ ತೊದಲ ನಾಡದಿ | Bನ್ನು ಬರಿದೇ || ೫ || ೧೯ || 


Man 


28 


anda 


|| ಕಂದ - 
ಸೀತಾವಲ್ಲಭ ನೀಪರಿ | ಮಾತಾಡಿಸರ ದೋಳಗದನರಿತಾಗಳ || 
ಭೀತಿಯೊಳಾಸುಗ್ರೀವಂ | ತಾಂತವ ಕದೆಲಕ್ಷ್ಮಣಾಗ್ರಜಗೆರಗಿ ಪೇಳ್ತ೦ 

|| ೧ || ೨೦ || 
| ರಾಗ ಬೇಗಡೆ ತಾಳ ತ್ರಿವುಡೆ || 
ಪಾಲಯ ಶ್ರೀವರ ದೇವಾ | ಸುಗುಣಸಂಜೀವಾ | ಪಾಲಯ 
ಶ್ರೀ ವರದೇವಾ | ಪಲ್ಲ || 

ಆರ್ಯ ಕುಲದರ ಸಯ್ಯ ನೀನಿಜ | ಸೂರ್ಯನಾತ್ಮಜ ನಿಹೆನುನಾ 
ಧಟ | ಧೈರ್ಯಮೂರುತಿ ನೀನು ನಿಶ್ಚಯ | ಶೌರ್ಯಹೀನನು ತಾನೆ 
ಖರೆಯದು | ಪಾಲಯ ಶ್ರೀ ವರದೇವಾ | ಅನುಪಲ್ಲ | 

ನೀತಿಗೆ ಬಾಹಿರರಲ್ಲಾ | ದ್ರಾವಿಡರೆವಾ ! ರೀತಿಗಳಿನಿತಿಹು 
ದೆಲ್ಲಾ || ಖ್ಯಾತಜಯವಡೆ ದಾತಗಹುದ್ದೆ ! ಸೋತರಾಜ್ಯದ ಭಾಗ್ಯ 
ವೆಲ್ಲವು ! ಆತನೇಪಶು ಪತ್ನಿ ನೃತ್ಯರ ! ನಾಥನೆಂಬುದು ವಿದಿತವೆಮ್ಮಯ! 
ಭೂತಳದೊಳಿದು ಸುಪ್ರಸಿದ್ಧ ವು | ಸೋತೆನವನೊಳು ಕಾದಲಸದಳ | 
ಧೂರ್ತನಗ್ರಜ ವೈರಿಯತಿಬಲ | ಮಾತಕೇಳದೆ ಪ್ರೀತೆಗೊಯ್ದನು || 
ಪಾಲಯ ಶ್ರೀವರದೇವಾ || ೧ || 

ದುರುಳ ರಾವಣನಭದೇ | ವೈ ಮಾನದೊಳಾ | ತರುಣಿಯನೊ 
ಯ್ಯಲು ಭಯದೇ | ಸಿರಿವಿರಾಜಿತೆ ಕುರುಹನರಿಯಲು | ಕರೆದುಕೂ 
ಗುತೆ ಕಳಚಿಬಿಸುಡಿದ | ಕರದಕಂಕಣ ಕಡಗನೂಪುರ | ಚರಣದುಂಗುರ 
ನಹುದೆನೋಡೈ | ಧರಣಿಜಾತೆಯ ದೆನಲು ರಾಘವ ! ನಿರದೆಪರಿಕಿಸು. 
ತನುಜಗೆಂದನು | ಸರಿಯೆ ಲಕ್ಷಣ ನೋಡುನೀನೆನೆ | ಚರಣಕೆರಗುತೆ 
ಪೇಳನಣ್ಣಗೆ | ಪಾಲಯ || ೨ | | 

ವಾರಿಜ ದಳಾಕ್ಷರಾಮಾ | ಜಯಜಯಾಜಗದಾ | ಧಾರಸದೂತ 
ಸುನಾಮಾ || ಕಾರಣೀಕನ ಮಾತೆಸೀತೆಯ | ಬೆರಳಿನುಂಗುರ ಕಾಲ 
ನೂಪುರ | ದರಿವುತನಗಿದೆ ಪಾದಪೂಜೆಯ | ಪರಕೆಗರ್ಚಿಸ ಲವೈಧರಿ 
ಸಿದ | ಸುರುಚಿರಾಭರಣಂ ಗಳಿನಿತಿವು | ಕರದಿತೋಳದಿಹೆ ಭೂಷಣಂಗಳು 


in 


29 


March 


ಕುರುಹಬಲ್ಲೆನು ಬೇರೆತಿಳಿಯೆನು | ಪರಮಪಾವನೆ ಮಾತೆಹಾಹಾ | 
ಪಾಲಯ ಶ್ರೀವರದೇವಾ || ೩ || ೨೩ || 

|| ಭಾಮಿನಿ || 
ಎನೆದಿವಾಕರ ಸುತಶಿರ: ಕಂ | ಸನದಲಿರ್ದನು ಹಾರನಿಸಿದನು || 
ಹನುಮ ಹೊಗಳಿದ ರುಳಿದ ನೀಲಾದಿಗಳು ಮನದಣಿಯೆ | ಪ್ರಣವ 
ರೂಪದ ತೇಜವೆರಡಾ | ಗಿನಿತು ತೋರುವ ಮಹಿಮರಿರ್ವರ | ವಿನುತ 
ರೂಪಗಳೆನುತರವಿಸುತ ಪೊಗಳೆ ಲಕ್ಷ್ಮಣನಾ | ೧ || ೨೪ || 

- || ರಾಗ ಕಾಂಬೋದಿತಾಳ ರುಂ ಸೆ || 
ವೀರರಘು ಕುಲಜಾತ | ಧೀರ ನೀನಹುದಯ್ಯ | ಸಾರ ಗುಣಿಸ್‌ 
ಮಿತ್ರಿ ನಿನಗೇ || ಸರಿಗಾಣೆ ಸಂಸಾರ | ಧಾರಿಣಿಯ ಚಿತ್ರ ದೊಳು | 
ಬೇರುಂಟೆ ಸೌದಯ್ಯ ಪ್ರೇಮಾ || ೧ | | 

ಹೆಣ್ಣು ಹೊನ್ನು ಗಳಿನ | ಮಣ್ಣೆಂಬ ಮೂವಳಿಯ ರನ್ನಗಳಿರ 
ಬೇಕು ಪುಣ್ಯಾ || ಕಣ್ಣಾರೆ ಕಂಡವಿದ| ಕಿನ್ನೇನಪೇಳ್ವೆನಾ : ಚೆನ್ನಿಗನೆ 
ನೀವಧಿಕರಹುದೂ || ೨ || 

ಯೆನಲಾಗ ರಾಘವನು | ಯಿನಜನೊಡನಿಂತೆಂದ | ಜನಕಜೆಯ 
ತೊಡವುಗಳನಿದನೂ | ಅನಕತೆಗೆ ದಿರಿಸಿನ್ನು ! ದನುಜನನು ಸದೆವಡಿದು || 
ವನಜಮುಖಿಯನು ತಂದಬಳಿಕಾ || ೩ | | 

ಇದನಿಡುವ ಭಾಗ್ಯ ಮಿರೆ | ಮುದವಪ್ಪುದಮಗಾಗ | ಕದನಗಲಿ 
ವಾಲಿಯೊಳು ನಿನಗೇ | ಹದನೇನು ಪಗೆತನಕೆ | ಮದ ಮುಖನು 
ಸೋದರನೆ | ಬೆದರದೊರೆ ತನಗೀಗಲದನೂ || ೪ || ೨೮ || 

11 ಕಂದ || 
ಆ ನುಡಿ ಗೇಳತಿ ಬೇಗಂ| ಭಾನುಜ ಬಾಗುತ್ತವರ್ಣನೀಯನಪ 
ದಕಂ || ಮೇಣದ ಸಂಕ್ಷೇಪದೊಳಂ | ತಾನದನರುಹ ನೇಶನೊಡ 
ನಾಕಥೆಯಂ ೧|| ೨೯ || 

1! ರಾಗತೋಡಿಅಷ್ಟ ತಾಳ!! 
ಕೇಳಯ್ಯ ರಘುನಾಥಮಾತಾ | ದೇವ- ಲಾಲಿಸಿದನು ಸುಪ್ತ 
ಖ್ಯಾತ | ಮಲಮುನೀಶ್ವರ ಗರಿಯ ಕಾಶ್ಯಪನಾ | ಬಾಲೆಕುಶಸ್ಸಲಿಗರ 
ಸಾದನವನಾ || ಕೇಳಯ್ಯ ರಘುನಾಥನಾತಾ || ೧ || 


a = 


in 


ಸತಿಸಾನ್ವಿ ದಕ್ಷ ಕನ್ನಿಕೆಗೇ ! ಜೀಯ್ಯ - ಸುತನಾದ ಕಿಷ್ಕ ಯಾತ 
ನಿಗೇ || ಪ್ರಥುಳ ದುರ್ಗವಿದೆಲ್ಲ ಸೇರೆಯತ್ತಾ | ಚತುರನಾಳುತೆ ತನ್ನ ಹೆಸ 
ರಸಿತ್ತಾ ! ಕೇಳಯ್ಯಾ ರಘುನಾಥ ಮಾತಾ || ೨ | 
- ಅವನ ವಂಶದ ಋಕ್ಷರಾಜಾ | ರಾಮ - ಭುವನ ಪಾವನ ಸುಪ್ತ 
ತೇಜಾ | ಶಿವನ ತಪವ ಗೈದ ಪುತ್ರರಾಶೆಯಲೀ | ಸವನಿಸೆ ವಿನಿಮಯ 
ರೂಪಕಾಯದಲೀ || ಕೇಳಯ್ಯ | ೩ || 

ಸರಸಿಯೊಂದರೊಳಾತ ಮುಳುಗೇ | ಯೇನ- ನೊರೆವೆಸುಂದರಿ 
ಯಾದರಮೆಗೇ || ಸುರಪಾಲನೈ ತಂದು ರಮಿಸಿಪೋಗೇ | ಸರಸಿಜಾಸ್ತನಿ 
ನತ್ತ ಗರ್ಭವಾಗೇ || ಕೇಳಯ್ಯಾ ........|| ೪ || 

ಸೆಂದ್ರಜ ನಗ್ರ ಭವನ | ತಾನೆ ಮತ್ತೆ ಪುಟ್ಟದ ಸೂರ್ಯಸು 
ತನೂ | ಎತ್ತಣದ್ದು ತ ಬೇರೆ ಕೊಳದೊಳಲೀ | ಗರ್ತಿಮೀಯಲುರೂಪ 
ಬದಲಿತ | ಕೇಳಯ್ಯಾ ....... | ೫ || 

ಮೊದಲಿನಂದದ ಕಾಯತೇಜ | ವಾಗೆ - ಚದುರನಾದನು ಋಕ್ಷ 
ರಾಜಾ | ಮದನಮರ್ದನ ಮೈ ಯ್ಯ ತೋರ್ದನಾಗ | ಹದನವರಿದ 
ದೇವಗೈದ ಸುಯೋಗಾ | ಕೇಳಯ್ಯಾ ........li ೯ ! ೩೫ || 

|| ಭಾಮಿನಿ || 
ಇವರು ನಂದನರೆಂದು ಜನಕಗೆ 1 ವಿವರಿಸುತಲೆ ಮ್ಮಿಬ್ಬರಾಖ್ಯೆಯ 
ನವಗೆಕೊಟ್ಟನು ಕಾಮರೂಪದ ವಿದ್ಯೆ ಸಹಿತೊಡನೇ || 

ಯುವತಿಯಲಿಪಡೆಹೋಗುಗಿರಿಸಂ 1 ಭನಗೆ ಪಡಿಯೆನಿ ಪಂಜ 
ನೆಯವೈ | ಈ ನದಮಹಿಮೆಯ ಮಗನು ಜನಿಸುವನಾಕೆ ಗೊಂದೊರೆದೂ 


ತೆರಳುನೀನೆನು ತರುಹಿಸರಸುತ | ಸರಿಯಲಭವನು ಬಳಿಕ ಋ 
ಕನು | ತರುಣಿಯಲಿ ನಿಜಸುತೆಯ ಪಡೆದವ ನಿತ್ಯ ಕೇಸರಿಗೇ | 

ಮರುತ ಗುದಿಸಿದ ನವಳ ಗರ್ಭದಿ | ದುರಿತ ದೂರನು ಹನುಮ 
ನೀತನು | ಸುರಪ ನಾಸನ ಕೇರೆ ಬಾಲ್ಯದಿ ವಜ್ರಘಾತದೊಳೊ 

|| ೨ | ೩೭ || 


- 


31 


- 


|| ಕಂದ | 
ಹನುಮುರಿದೆರಗಿದ ಡಿವನಂ ! ಘನಮಹಿ ಮ‌ತೊ ಗುಣಾಡ್ಯ 
ಮೂರ್ತಿಗಳಾಗಂ || ಮನ ಮರುಗುತ್ತಂ ಸರಸಲ್ | ಜನಪತೆ ವಜ್ರಾಂಗ 
ನಾದ ದಿನಪನೊಳೀತಂ|| ೧ || 

ವೋದಿದ ವೈಯಾ ಕರಣಂ | ವೇದಂಗಳ ಪಾಕಶಾಸನ ಮುಖ 
ದೊಳೀತಂ | ಸಾಧಿಸಿದಂಸುರ ಲೋಕದೆ | ಶೋಧಕನಿನ ಪೇಳ್ವ ನೆಮ್ಮೆ 
ಳಗಿನೇರ್ಪಗೆಯಂ || ೨ || ೩೯ || 

ವಚನ ! ಆಮಾತು ಕೇಳುತ್ತಾ ಹನುಮಂತಂ, ರಾಮಚಂದ್ರ 
ನಡಿಗೆರಗಿ ಬಿನ್ನವಿಸಿದನಾದೆಂತೆನೆ | 

|| ರಾಗ ಯರಕಲ ಕಾಂಬೋದಿ ಆದಿತಾಳ || 
ರಾಮ ರಾಘವ ಪಾಹಿ ದೇವಾ | ಕೋಮಲಾತ್ಮಕ | ರಾಮ 
ಸನ್ನು ತ ನಾಮಾ || ಪ್ರೇಮ ವಿರಿಸಿ ಕೇಳ್ | ಕಮಲನಯನ | ಭ್ರಮಿತ 
ರಕ್ಕಸನಿಹ | ಕುಮತಿ ಮಾಯಾವಿಯು || ರಾದ ರಾಘವ || ಪ || 

* ಎಕ್ಕರ ದಾನವ ತಸ್ಕರ ತನದಿಂ | ಸಿಕ್ಕಿದ ಯಕ್ಷನ ಸುತೆಯಾ 
ಸಮ್ಮತೆಯಾ | ತೆಕ್ಕೆವಿಡಿದು ಸೆಳೆದಕ್ಕರಿಂದನಭ | ದಿಕ್ಕೆಗಾಗಿ ಸರಿದೇರೇ 
ವೈಯ್ಯಾರೇ 11 ಬಿಕ್ಕಿ ಕೂಗೆಸತಿ - ಫಕ್ಕನವಳ ಮೊರೆ| ಲೆಕ್ಕಿಸಿ ವಾಲಿಯು 
ಸೊಕ್ಕಿ ಗದನುಜನ 1 ಬೆಕ್ಕಸಗೊಳಿಸಿದ - ಸಿಕ್ಕ ದರಾರೆ | ಚೊಕ್ಕದರಮೆ 
ಯರ ಪೊಕ್ಕುಳಮೋಹಕೆ 1| ರಾಮ ರಾಘವ || ೧ | | 

ಚೋರ ನೈಂದ್ರಿಯ ಹತಿಗೇ ! ಸೂರೆ ಪೋದನ ( ಟಿಗೇ ತೋರ 
ದಡಗೆ ನೆಲದೀ 1 ಮೇರೆದೋರದ ಬಿಲದೀ || ವೀರ ವಾಲಿಯು ಖಳನಾ| 
- ದಾರಿಯೊಳೇರುತ - ಬರೆ ಸುಗ್ರೀವನು ಸಹಿ ತೊಡನಿರಲವನಾ || ದ್ವಾರ 
ದಿನಿಂದಿರು | ಪಾರವನೆಸಗುತೆ | ಬಾರದಿರೆನ್ನು ತ | ಭಾರಿಯ ಬಿಲವನು | 
ಸೇರುತ ಖಳನೊಳು | ಹೋರಿದಪದಿನೈ 1 ದೇರಲು ವತ್ಸರ 1 ತೀರಲು 
ಕರ್ಬರ | ರಾಮ ರಾಘವ | ೨ || ೪ || 

|| ಭಾಮಿನಿ || 
ಸಾವು ತಾಖಳ ತಮ್ಮ ಹಾಸು | ಗ್ರೀವ ಹಾಯೆನು ತೊದರಿ ರಣ 
ದಲಿ | ಜೀವದೊರೆಯಲು ಕೇಳು ಬೆದರುತೆ ಬಳಿಕ ಸುಗ್ರೀವಾ | ತೀವಿ 

- [ “ಎಕ್ಕರ= ನೀಚ, ಕೀಳ, ತುಚ್ಛನು] 


- 


32 


- 


ದತಿ ಭಯದಿಂದ ಗುಹೆಯನು | ಕಾನ ಕಾರ್ಯವ ನುಳಿದು ಬಂಧಿಸಿ | 
ಠಾವಿಗೈ ತಂದವನ ಸಂಸ್ಕಾರಾದಿಗಳೆ ಮಾಡೇ || ೧ || 

* ದುರದಿದುರುಳನ ಕೊಂದು ವಾಲಿಯು | ತಿರುಗೆ ಬಿಲಮುಖದೆ 
ಡೆಯಕಾಣದೆ | ಕೊರೆದು ಗುಹೆಯನು ಬಳಿಕ ಪೊರಟ್ಟಿ ತಂದು ಖಾತಿ 
ಯಲೀ | ಅರಿವಿದಾರಣ ನಿರಿಯಲಿನಜನ | ತರಿಯಲೀಯದೆ ಜಾಂಬ 
ವಾದಿಗ | ಲೊರೆದ ಮಾತಿಗೆ ಬಿಟ್ಟ ನೀತನ ನೆಯ್ದ ನಾರುಮೆಯಾ 

| ೨ || ೪೩ || 
|| ರಾಗ ಬೇಗಡೆ ಅ = ತಾಳ || 
ಲಾಲಿಸು ರಘುನಾಥ ದಯದಿ ನೀನಿದನೂ ! ಹೇಳಲೇನಿಹುದು 
ಕೀಳೆಯ ವಾದಗಳನೂ || ಪಲ್ಲ !! 

ಅತಿಬಲ ನವನ ಸಾಹಸದೀ | ರವಿಗೆ| ಗತಿಯಿಲ್ಲದಾಯ್ತಿಂತು 
ಹಲವಂಗದೀ || ಪತಿತನಾಗುತೆ ಸೂರ್ಯನೆಡೆಯನ | ಸುನೀತ ಸೇರಿ 
ಬಾಳಿರಲಿನ್ನೂ || ಲಾಲಿಸು | | ೧ || 

ಮೃತನಮಾಯಾವಿಯ ತಾತಾ | ಹತಿಸಿದ | ಸುತನ ದಾರೆನುತ 
ಲಾತಾ | ಹುಡುಕುತೆ | ಖತಿಯಿಂದ ಶಕ್ರನ ಕೇಳ ಡಾತಾ | + ಪತಿ 
ಗ್ರಾವನನುತೋರೆ ಖಳನಿಗತ್ತಾ || ಲಾಲಿಸು | ೨ | 

ಬೆಟ್ಟದೊಡೆಯ ಬೇಗನವನಾ | ಪೋಗೆನೆ | ದಿಟ್ಟ ತನದೊಳಬ್ಬಿ 
ಶನಾ || ಕೇಳಲು | ತಟ್ಟನೊರೆದ ನಾನು ದಿನಕರನಾ 1 ನೆಟ್ಟ ನೆಪೋಗಿ 
ಕೇಳೆನತ್ತ ವನಾ || ೮ಾಲಿಸು || ೩ || 

- ದಣಿಯದಿ ರೆನ್ನು ತಖಳಗೇ | ಸತ್ಯವ | ನಿನನೊರೆಯೆ ವಾಲಿಯ 
ಕಡೆಗೇ || ಮತ್ತವ | ನನುವರ ಕೈ ದೇಮಹಿಷಸೋದರನೂ | ದನುಜ 
ನೊಳೊದಗಿದ ನಸನಸಾಹಸ | ಲಾಲಿಸ | ೪ | | 

ಸವರದೆ ಬಡಿದುದುಂದುಭಿಯಾ | ವಾಲಿಯು | ರಮ್ಮನೆ ಬೀಸ 
ಲೋದಗಲಪಾಯಾ || ಚೆಲ್ಲಿತು | ರಾಮರಕವಾ ಮುನಿಮತಂಗನಿಗೇ | 
ಆ ಮಹಾತ್ಮನು ಶಪಿಸಲಿಂದ್ರ ಜಗೇ ! ಲಾಲಿಸು || ೫ || ೪೮ || 

[+ ಪತಿಗ್ರಾವಣ ಪರ್ವತರಾಜ) 


- 


33 


→ 


1 ವಾರ್ಧಿಕ 11 . 
ಶಾಂತಮಯ ತಪಸಿಗಳ ದೀಋಷ್ಯಮೂಕಗಿರಿ | ಯಾಂತುದೀ 
ಹಿಂಸೆಯಂ ನೈಷ್ಠಿ ಕಕೆ ವಿಘ್ನ ವಾ | ಝಿಂತೆಮಗೆ ಬರಲಾತನೀಗಿರಿಗೆ 
ಮೃತನಾಗಲೆಂದವಂ ಶಪಿಸಲವರೇ || 

ಇಂತಿದನು ತಿಳಿದರ್ಕನಾಯತಿಯ ಕರದೊಳೀ | ಚಿಂತೆಗೆಡೆಯಾದ 
ನಂ ಕೊಡಲಂದು ಮೊದಲಾಗಿ | ನಿಂತಿರುವ ಗಿರಿಯೊಳಿನಜನೆನೆ 
ರಾಘವಂ ಸುಗ್ರೀವಗಿಂತೆಂದನೋ | ೧ || ೪೯ || 

|| ರಾಗ ವರವಿ ಏಕ ತಾಳ || 
ಬಿಡು ಬಿಡು ಸುಗ್ರೀವನೆ ಯಾ ಶೋಕನ | ಕಡುಗಲಿ ಬಾಹಿರನಾ|| 
ಮಡದಿಯನೊ ಯಾದಶಗಳ ಸಖನಹ | ಧಡಿಗ ದುರಾತ್ಮಕನಾ || ೧ || 

ಸೇರಿಸುವೆನು ನೋಡಾಧೂರ್ತನಯನ | ನೂರಿಗೆ ವಾಲಿಯನೂ || 
ನಾರಿಯ ಸೆಳೆದೊ ದಿಹ ಖಳನಾಮದ | ನಾರಿಯದಿರಲವನೂ || ೨ || 
| ಸಗ್ಗಿ ಗರೊಡೆಯನ ಸುತನಾ ದುರುಳನೊ | ಳಗ್ಗಿ ಯ ಸಾಕ್ಷಿ 
ಯೊಳ್ || ವೆಗ್ಗಳ ಮೈತ್ರಿಯನೆಸಗಿಹನದರಿಂ ! ಬಗ್ಗನು ಶಾಂತಿಯೊಳೂ 

|| ೩ || 
ಬಲ್ಲೆವು ನಾವಿದನೆಲ್ಲವ ಶಬರಿಯು | ಪೇಳಿ ಹಳೆಮೊಡನೇ || 
ಯಿಲ್ಲಿಗೆ ನಾವೆ ತಂದಿಹೆವದರಿ೦ | ಕೊಳ್ಳಿದೊ ಭಾಷೆಯನೂ || ೪ | | 

ಮಾಡುವ ಶಪಥವನನ್ನಿ ಯ ತರಿಸೈ 1 ರೂಢಿಗೆ ತಿಳಿಯಲಿದಾ || 
ಪಾಡನು ಕೆಡಿಸುವೆ ಭಯಬಿಡು ವಾಲಿಯ | ಮೋಡಿಗೆ ಬೆದರುವುದಾ 

11 ೫ || ೫೪ || 
- { || ಕಂದ || 
ತರಿಸುತ್ತುರಿಯಂ ಬೆಳಗಿಸಿ | ಹರುಷದೆ ರಾಘವ ನರೇಶ ಕೈನೆಗ 
ದತ್ತಂ || ಕರೆದಾ ದಿನಪನ ಸುತನಂ | ಕರಪಿಡಿದೊಲವಿಂ ಪ್ರತಿಜ್ಞ ಧರ 
ನಿಂತೆಂದಂ || ೧ || ೫೫ || 

|| ವಾರ್ಧಿಕ್ || 
ಮನುಗಳಿರ, ಮುನಿಗಳಿರ, ಮುತ್ತಾತ ಹಿರಿಯರಿರ | ಜನಮನದ 
ದೇವಾದಿ ದೇವರಿರ ಕಿರಿಯನಾಂ | ತನುಜನಿಹೆ ದಶರಥಗೆ ಕೈವಿಡಿದ 


- 34 – 
ಧರಣಿಜೆಯೊಳಾನ್ಲೋಗಿ ನಿತ್ಯ ಯೋಗೀ !! ಇನತನುಜ, ಗಿನಕುಲಜ 
ನಾನೀನೆ ಭಾಷೆಯಂ | ದನುಜನಿಹ ನಾಲಿಯಂ ಕೊಂದಿಗೆ ಸವಿರು 
ಮಯ | ನೆನಿತಾಗಲೇನಾಗಲೀವೆನಾ ಮಿತ್ರನಿನ ನೆನದಗ್ನಿ ಸಾಕ್ಷಿ 
ಮುಖದೀ | ೧ || 

- ಜಯರಾಮ , ರಘುರಾಮ , ಸಾಕೇತಪತಿರಾಮ | ಜಯತೆನುತ 
ಸುಗ್ರೀವ ತಲೆವಾಗು ತುಸುರಿದಂ | ಭಯ ವಿವರ್ಜಿತನಾದೆ ಸಾಕಯ್ಯ 
ನಾನಿನ್ನ ಸೇವಕಂ ಸೇವ್ಯ ನೀನೂ | ಜಯತಯ್ಯ ಕಿಂಕರರ ಸಲಹಯ್ಯ 
ಶುಭಚರಿತ | ಜಯರಾಮ ನೀ ಸಾಕ್ಷಿ ಪಾವಕನದೀ ಸಾಕ್ಷಿ | ಜಯಸತ್ಯ 
ಮಯನಿತ್ಯ ನೀ ದೇವ ಮನಸೆನ್ನ ಸಾಕ್ಷಿ ಯಾ ಸಖ್ಯ ತನಕೇ | ೨ || ೫೭ || 

ದ್ವಿತೀಯಾಂಕ ನಿರಾವುಂ 


ತೃತೀಯಾಂಕದ ಪಾತ್ರಗಳು: 
೧ ಶ್ರೀರಾಮ , ೨ ಸುಗ್ರೀವ, ೩ ಲಕ್ಷಣ, ೪ ನೀಲ, ೫ ವಾಲಿ, ೬ ತಾರಾದೇವಿ 
ವಾಲಿ ಸುಗ್ರೀವ ಕಾಳಗ 

ತೃತೀಯಾ೦ಕ 
1 ರಾಗ ಕಾಂಬೋದಿತಾಳ ರುಂಪೆ || 
ಕೇಳಿದ್ದೆ ಕುಶನಿನ್ನ ಪಿತನಿಂತು ಭಾಷೆಯನು | ತಾಳಿದನು ಶರಣ 
ರಕ್ಷ ಣಗೇ 11 ಪೇಳಿದನು ಸುಗ್ರೀವನೊಡನಾಗ ಕರೆಯವನ | ವಾಲಿ 
ಯನುಧುರಕೇ | ೧ || 

ಎನಲೆ೦ದ ನಿನಜಾತ ಕರುಣನಿಧಿ ಕೇಳೆನ್ನ | ಮನದೊಳಿಹುದಿ 
ನಿತೊಂದು ಗ್ರಹಿಕೆ | ಅನುಮಾನವೇನಿಲ್ಲ ಜನನಾಥ ನಿನಗೊರೆವೆ | 
ದನುಜನಾ ದುಂದುಭಿಯ ತನುವಾ || ೨ || 

ಲೋಹಸೂತ್ರದೆ ಬಿಗಿದು ಕೀಲೊ ಳಿಸಿ ಕಟ್ಟಿಹುದು | ಬಾಹುಬಲ 
ನೀವಾಲಿಯದನೂ | ಕಾಹುರದ ಕಟ್ಟಾಳು ಮೊಣಕಾಲಿಗೇರಿಸುವ ! 
ಬಾಹ್ಯದೊಳಗಿಹುದಟ್ಟಿ ಖಳನಾ | ೩ | 

ಇಚ್ಛೆ ಯನು ತಿಳಿದಾಗ ಬಳಿಕೆಂದ ರಘುವರನು | ಅಚ್ಚರಿಯ ವಿನಿ 
ತುಂಟಿ ರವಿಜಾ | ಕಚ್ಚಳಿಕೆ ನಮಗಿಲ್ಲಬಾರೆನುತ ನಡೆತ೦ದು | ಕೆಚ್ಚೆ 
ದೆಯ ನೆಡಗಾಲೋಳೆಸೆಯೇ || ೪ || 

* ಕಚ್ಚಳಿಕೆ - ಬಿ ರು ದಿನ ಬಿ 


ಚಿ 


- 


35 


am 


ಸುರಪಸುತನಿರುವ ಮಹಗಿರಿಯೊಳದು ಬೀಳೆಘನ ! ಬರಸಿಡಿಲ 
ದನಿಗೊಡಲು ಬೆದರೇ | ನರಪತಿಯ ಪದಕೆರಗುತಿನ ಜಾತಜಯವೆನಲು] 
ತರಣಿಣಗೆ ರಘುವರನು ನುಡಿದಾ || ೫ | | 

ಇನ್ನು ಂಟೆ ಪರಿಕಿಸುವ ಸಾಧನವು ಸುಗ್ರೀವ | ನನ್ನಿಗನೆ ಬೆದರ 
ದೊರೆತನಗೇ | ಗನ್ನ ಗತ ಕವದಲ್ಲ ನುಡಿಯೆನಲು ಕೇಳೇವ| ಎನ್ನೆ 
ಣಿಕೆಯೊಂದಿಹುದು ಬೇರೇ || ೬ || 

ಈ ತಾಳ ಮರಕಿಹುದು ಶಿರನೇಳು ನೋಡಯ್ಯ | ಭೇತಾಳನಂತಿ 
ಹುದು ರಾಮಾ || ಆ ತೋಳತೀಟಗನು ಕತ್ತಿಯನು ಬೀಸುತಿದೆ | 
ಘಾತಿಸುವನೊರ್ಮೆಯೊಳೆ ಸಹಸೀ || ೭ || 

|| ಕಂದ || 
* ಎನೆ ರಘುರಾಮಂ ನಸುನಗು | ತನುಜನ ಮೊಗವೀಕ್ಷಿಸಿ ಕರವಾ 
ಳವನೀಯj6 || ದನುಜಾ೦ತಕಪಿಂದ ಕೆಸರಿ | ದನುವಿಂಬಾ ಹಪ್ಪಳಿ 
ಸುತೆ ಪುಟನೆಗೆ ದಿರಿಯಲ್ || ೧ || 

ಸಿನೆ ಕರಹತಿನಿನದಂ ; ಮೆಲ್ಲನೆ ತಾಳಂ ಮುರಿದೊಲಗಲ್ಲುಡ 
ಸಹಿತಂ ॥ ಧಲ್ಲೆನೆ ಪತನದ ಘನರನ ಚೆಲ್ಲಿತು ಮರದೇರದೆಸೆ ದೆಸೆ 
ಗೆತ್ತಂ|| ೨ || ೯ || 

|| ವಾರ್ಧಿಕ || 
ಇನಜಾದಿ ಭಟನಿಕರ ಜಯರವದೊಳಡಿಗೆರಗೆ ! ಮನುವಂಶ 
ನಾರಿನಿಧಿ ಚಂದ್ರಮಗೆ ಸುರರುಲಿದು | ಘನಪಥದೆ ಸುರಿಯುತಿರೆ ಹೂ 
ಮಳೆಯ ರಾಘವಂ ರವಿತನುಜಗಿಂತೆಂದನೂ | | 

ಮನಕಿಹುದೆ ನಿನಗಿನ್ನು ಸಂಶಯಂ ಕರೆಬೇಗ| ಬಿನುಗನಾ 
ವಾಲಿಯಂ ಧುರಕೆನಲು ರವಿತನುಜ | ನೆನೆದವನ ಬಿಂಕನಂ ಪ್ರತಿಭಟನ 
ಸತ್ಯಾಪಹರಣದತಿ ಬಲವನರುಹೇ || ೧ || ೧೦ || 
ವಚನ | ಆಗಳ್ ಕಿರುನಗೆಯಂಬೀರ್ದಾ ರಾಘವಂ | | 

ಆ ರಾಗ ಮಧು ಮಾಧವಿ ಆದಿತಾಳ | 
ಬೆದರದಿರೆಲೆ ಸೂರ್ಯನ ತನೆಯನೆ ನೀನೂ ! ಕದನದೊಳಾ 
ತನೊಳೊದಗುವೆ ನಿನಗಿನ್ನೂ 1 ಬೆದರದಿರೆಲೆ | ಪಲ್ಲ || 


- 


36 


- 


ಹದನವೆಲ್ಲವನಾ ...ಮೊದಲೆ ತಿಳಿದಿಹೆನೀ | ಬದಲೆಣಿಸಬೇಡಾ 
ಮದಮುಖನಾ | ಕದನಕೆ ಕರೆಯೆ - ಮದಗನ ಬೇಗವನ | ಇದೆ ಸರ 
ಳಿದ ನೋಡು- ಇದಕವನೇನ್ನಾಡು || ಬೆದರದಿರೆಲೆ | ೧ || 

ಕಲ್ಲುಮರಗಳಿಂದಾ- ಮಲ್ಲ ಜಗಳವೆಂದಾ | ಗುಲ್ಲನೆಬ್ಬಿಸಿಮಾನ್ಸು | 
ದಲ್ಲ ಕದನಾ | ಬಲ್ಲ ತನವನರಿಯೆ -ಸೊಲ್ಲನರಿತು ಗುರಿಯ .1 ನಲ್ಲಿಗೆಸೆ 
ಯುತರಿಯ -ಕೊಲ್ಲಲಹುದು ಜಾಣೆ || ಬೆದರದಿ.... | ೨ || 

ಅರಿದೆನಿದನು ಜೀಯ್ಯ - ಮರೆಯೊಳೆಸೆಯೆ ರಾಯ | ಕರೆಯುಪೊರ್ದ 
ದಿಹುದೆ | ಸರಿಯೆ ಪೇಳೂ | ಬರಿದೆ ಯನ್ನ ಯ ಮನ- ದಿರವನರಿಯೆ 
ದೇವ | ವರೆಗೆ ಯಾ ಮಾತನನೆ ! ಹರಿಜಗೆಂದ ನವನೂ | ಬೆದರ 
ದಿರೆಲೆ || ೩ || 

ಆತ ತಾಯಿಗಳನ್ನು - ಭೂತಳಕೊರಗಿಸದೆ | ನೀತಿಯ ನೊರೆಯ 
ಬಹುದೇ | ಪಾತಕರಿಂಗೆ|| ಧಾತು ಕುಂದುವನಕ । ಧೂರ್ತಖಳರ ಕಾಣ! 
ಲಾತುರಿಸಲಾರೆವು- ನೀತಿ ಕೇಳಿದೆ ನನಗೆ | ಬೆದರದಿರಲೆ || ೪ | | 

ಕೇಳಲಿದನು ವಾಲಿ -ತೋಳಬಲದ ಶಾಲಿ | ಪೇಳ್ವೆನವಗೆ ನಯದಿ 
ಆಲಿ ಸಲ್ಲಿ 11 ತಾಳದಿಹುದು ಶಂಖೆ - ಏಳು ಬೇಗ ಪೊರಡು | Xಳ 
ಧಡಿಗನವನ | ಬಾಳು ತೀರಿತಿಂದಿಗೆ | ಬೆದರದಿರೆಲೆ || ೫ || ೧೫ || 

|| ಭಾಮಿನಿ || 
ಅತುಲ ಭುಜಬಲ ರಾಮ ನಿಂತೆನೆ | ಜೊತೆಯ ವೀರರ ನೋಡು 
ತಿನಜನು ! ಖತಿಯೊಳನಿಬರಿಗಿಯಲಾಜ್ಞೆಯ ಬಲವು ಫೋಯೆನುತಾ || 
ವಿತತ ಕರದಾಯುಧಂಗಳ | ನತಿಶಯದೊಳವರಾಂತು ಪೊರಟರು ! 
ಮಥಿಸಿ ವಾಲಿಯರುಮೆಯ ತರುವಡೆ ನಿಶಿಯೊಳಾಹನಕೇ || ೧ || 

ಧರಣಿಪ ಕೈ ಸನ್ನೆಯಲಿ ಮೋ ! ಹರಿಸಿ ನಡೆದುದು ಸೇನೆ ಮುತ್ತಿದ| 
ರಿರುಳ ತುದಿಯಲಿ ದುರ್ಗವನು ದಿವಿಜೇಂದ್ರ ತನುಭವನಾ || ಅರಿಗಳಾ 
ರ್ಭಟೆಗದುರೆ ಕಿಷ್ಠೆಯ.| ಧರಣಿ , ನಿದ್ರೆಯ ತೊರೆದು ವಾಲಿಯು| ಭರದ 
ಗುಲ್ಲಿನ ಹದನವರಿಯದೆ ಮತ್ತೆ ಯೋಚಿಸಿದಾ || ೨|| ೧೭ || 

|| ರಾಗ ಕೇತಾರ ಗೌಳ ತಾಳ ತ್ರಿವುಡೆ || 
ಯೇನಿದದ್ದು ತ ವರರೆ ರಜನಿಯೊ । ೪ ನವೀನತೆ ನಮ್ಮ 
ದುರ್ಗವ | ಹಾನಿಗೊಳಿಸುವ ವೀರರಾರೀ | ಜಾಣತನದೀ || ೧ | | 


- 37 - 
ಸುರರು ಸಲುಗೆಯ ಬಂಧುಗಳು ಮಿ | ಕರಿಗಳಿಲ್ಲೆ ಮಗಸುರ 
ತಿಂಥಿಣಿ | ಗರಸ ದಶಮುಖನಾತ್ಮ ಸಖನವ | ಕರುಬರಾರೈ || ೨ | | 

- ಅನುಜ ಸುಗ್ರೀವಾಖ್ಯನಲ್ಲದೆ | ದನುಜ ಮನುಜರೊಳಿಲ್ಲ 
ಪಗೆಗಳು | ಕನಸಿನಾಳ್ವಿಕೆಗೊಂಡನೇನನ | ಮನದೆ ಮರುಳಾ || ೩ || 

ಗೂಗೆಯಂದದಿ ಕಾದು ನಿಶಿಯನು | ಬೇಗನೀಪರಿ ತರುಬಿ 
ಕೋ೦ಟೆಯ | ತಾಗುತೆನ್ನೊಳು ರುಮೆಯನೆ ಯ ವ 1 ಭೋಗಿ 
ಸುವನೇ || ೪ || 

[ ಹೀಗೆಯೋಚಿಸುತ್ತಿರುವಾಗೆ - ಉಚ್ಛ ಸ ರ ದಿಂದ ಸುಗ್ರೀವನು ವಾಲಿ 
ಯನ್ನು ಯುದ್ಧಕ್ಕೆ ಕರೆಯುವ ಧ್ವನಿಯು ಕೇಳಬರುವುದು.] 
1 ಷಂಡ ಫಡ ಫಡ ಬರಿದೆ ಕೂಗುವೆ | ಗಂಡುಗಲಿನೀನಹುದು 
ಭಾಪುರೆ | ಪುಂಡತನವಿದನೋಳೆ ಧೀರರೆ | ಚಂಡ ಸಹಸಾ || ೫ || 

ಧುರಕೆ ಜಾಂಬವ ಮೈಂದ ಮುಖರನು | ಕರೆಸುತಾಕ್ಷಣ ವೀರ 
ನೈತರೆ | ಭರದೊಳಲ್ಲಿಯೆ ತಡೆದನಾತನ ತರಣಿ ಸುತನೂ || ೬ || ೨೩ || 

| ರಾಗ ಕಾಂಬೋದಿತಾಳ ರುಂ ಸೆ || 
ನಿಲ್ಲು ನಿಲ್ಲೆ ಲೊವಾಲಿ 1 ಬಲ್ಲವಿಕೆಯರಿತಿಹೆನು | ಮಲ್ಲತನವದನೆಲ್ಲ 
ಮರೆತೂ || ವುಳ್ಳನಿತುದಿನ ಬದುಕೆ | ಕಳ್ಳ ತನಗೊಳ್ಳದಿರು | ವಲ್ಲಭೆಯ 
ಬಿಡು ಎನ್ನ ಸತಿಯಾ || ೧ | | 

ಮುಚ್ಚು ಮುಚ್ಚಿ ಬಾಯ | ಹುಚ್ಚು ಖಳ ಸುಗ್ರೀವ| ಕೆಚ್ಚೆ 
ದೆಯು ನಿನಗಾಯ್ಕೆ ಧುರದೀ || ಅಚ್ಚರಿಯು ಪಣೇಕೆ | ಮೆಚ್ಚುವಳೆ 
ಸತಿನಿನ್ನ | ಕಚ್ಚಡಿಗ ಸೇತುಗರ ಸೆಣನಾ || ೨ | | 

ಅರ್ಥವಿಲ್ಲದ ಮಾತ | ವ್ಯರ್ಥನೀ ಬಗುಳದಿರು 1 ಧೂರ್ತಖಲ 
ಕಚ್ಚಡಿಗನಾರೂ || ಸ್ವಾರ್ಥಿನದ ಪೈಶಾಚ | ಮೂರ್ತಿಗನೆ ಹುಚ್ಚ 
ನಿಹೆ | ಕೀರ್ತಿಗಿದು ಪೌರುಷವೆ ಕುಮತೀ | ೩ || 

ಅರ್ಥವಿದೆ ರಾಜ್ಯದಲಿ ! ಸ್ವಾರ್ಥವಿದೆ ಬಿಲಮುಖದಿ | ಧೂರ್ತ 
ಫಡ ಕುಮತಿಗನೆ ಕಪಟಿ | ನರ್ತನದ ಪೈಶಾಚ | ಮೂರ್ತಿಗ ಪ್ರೇತ 
ವಿಧಿ | ಯರ್ಥವೇನ್ ಪೇಳೆಲಿ ಚೋರಾ|| ೪ || 


ಸn 


38 


ಚೋರರೊಡ ನಾಟಗೊಳೆ| ಚೋರನವನರಿತುಸುರು | ಧೀರರಂ 
ತೇಕೊರವೆ ಕೂರಾ| ಸಾರ ನಿಸ್ಸಾರಗಳ | ಸಾರತನವರಿಯದಗ | ಭೀರ 
ತನವೇಕೆ ಬಿಡುರುಮೆಯಾ|| ೫ | | 

ಅಂತವಿಲ್ಲದ ಮನದ | ಚಿ೦ತೆಗಿದೊ ಕೊಳ್ಳೆನುತ | ಕೂಂತದಿಂದೆಡೆ 
ವಾಲಿ ತಡೆದ | ಪಂಥದಿಂ ಸುಗ್ರೀವ| ಹಿಂತಿರುಗಿ ಪೊಡೆಯೆಬಳಿ | ಕಂತ 
ರದಿ ಪಿಡಿದವನಗದೆಯಾ || ೬ || 

ಸೆಳೆಯೆ ಶಕ್ರನತನಯ | ಬಳಿಕಿನಜ ಕಕ್ಕಡವ | ಗೊಳುತೊಡನೆ 
ನಾರ್ಮಲೆಯೆಧುರಕೇ | ಹಳಚಿದರು ಸರಿಮಿಗಿಲ | ಬಲದಿಂದಶೌರ್ಯ 
ದೊಳು| ನೆಲನದುರೆ ಸದಹತಿಗೆ ಭಟರಾ || ೭ || ೩೦ || * 

|| ವಾರ್ಧಿಕ || 
ಘನಶಿಲೆಯ ಕೈದುಗಳ ಬೀಸಿದ ಮರಗೋಲ1 ಫಣತೀರೆ 
ಕಾದಿದರ್ ರುಟ್ಟಿಗಳ ಮೂದಲಿಸಿ ( ಘನರವದೆ ಮುಷ್ಟಿ ಯಿಂ , ನೆಲ 
ಕೂರಿ ಮ೦ಡಿಯಂ ನೆಗೆದು ತೆಕ್ಕೆ ಬಿಗಿದೂ | ಬನದೆಡೆಯ ಕಳಲೆಗೆ 


| K M ಚ ನ: - ವಾಲಿಯು ಹಿಂದೆ ವಿತರ ಪ್ರದೇಶದ ಗುಹೆಯೊಳಗೆ 
ಮಾಯಾವಿ ಎಂಬ ರಾಕ್ಷಸನೊಡನೆ ಯುದ್ಧ ಮಾಡುತ್ತಿರುವ ಕಾಲದಲ್ಲಿ ಆ 
ಬಿಲದ ಬಾಗಲಿಗೆ ದ್ವಾರಪಾಲಕನಾಗಿ ನಿಂತಿದ್ದ ಸುಗ್ರೀವನು, ವಾಲಿ ಯು 
ಯುದ್ಧದಲ್ಲಿ ಸತ್ತ ನೆಂದು ಗ್ರಹಿಸಿ ಗುಹೆಯ ದ್ವಾರವನ್ನು ಬಲವಾಗಿ ಬಂಧಿಸಿ , 
ಕಿ ೩೦ ಧೆಗೆ ಬಂದು ವಾಲಿಯ ಉತ್ತರಕ್ರಿಯೆ (ಪ್ರೇತ ಕಾರ್ಯ) ಗಳನ್ನು ಮಾಡಿ, 
ಕಿ ೩೦ ಧೆಯ ರಾಜ ಸಿಂಹಾಸನವನ್ನೇರಿ ರಾಜನಾಗಿದ್ದನು ಮತ್ತು ವಾಲಿಯ 
ಪಶಿ ಯಾದ ತಾರೆಯನ್ನೂ ಸ್ವಾಧೀನಪಡಿಸಿಕೊಂಡಿದ್ದನ್ನು ಇದೇ ನಾಲಿಗೆ, 
ಸುಗ್ರೀವನನ್ನು ಹೊಡೆದೋಡಿಸಲಿಕ್ಕೆ ಸಿಕ್ಕಿದ ಮುಖ್ಯ ಕಾರಣ ವು. ವಾಲಿಯು 
ಚೋ ನಾದ ( ಕಪಟ ಸನ್ಯಾಸಿಯಾಗಿ ಸೀತಾಪಹರಣವನ್ನು ನಾ ಡಿದ) ರಾವ 
ಣನ ಸ್ನೇಹಿತ ನೆಂದು ಸುಗ್ರೀವನು ಹೇಳುವನು ಮತ್ತು ಮಾಯಾವಿಯು 
ನಾಲಿ ಯ ಅನುಕರಣ ಧನಿಯಿ೦ದಕೂಗಿದ ಕಾರಣ ಮಾಯಾ ವಿಯನ್ನೇ ಬಿಲ 
ದೊ ಆ ಗಿಕ್ಕಿ ಕೊಲ್ಲಬೇಕೆಂದು ಬಿಲದ್ವಾರವನ್ನು ಬಂಧಿಸಿದ್ದಲ್ಲದೆ ವಾಲಿಯನ್ನು 
ಕೊಲ್ಲಬೇಕೆಂದಲ್ಲ. ವಾಲಿಯು ಸತ್ತು ಹೋದನೆಂಬ ಪ್ರವಾದದಿಂದ ಸಜೀವ 
ಪತ ಕಾರ್ಯವನ್ನು ಮಾಡಿದ್ದು - ದ್ರಾವಿಡ ರಾಜ ಪದ್ಧತಿಯಂತೆ ಇತರ ಕಾರ್ಯ 
ಗಳ ನ್ನೂ ಸುಗ್ರೀವನು ಮಾಡಿರುತ್ತಾನೆ.] 


- 


S9 


- 


ಪೊರಳುತಿರೆ, ಗುರುತರಿಯ | ದಿನಜನಿರೆ, ಬೆಂಡಾಗಿ ರಘುವರಂ ಮರುಗು 
ತಿರೆ | ನೆನೆದವನಸೋಲನುಂ ಸೌಮಿತ್ರಿ ತಿಳಿದಾಗ ಸಂತನಿಸಗ್ರ ಭವನಾ 

| ೧ || ೩೧ || 
|| ಭಾಮಿನಿ | 
* ಬಳಿಕ ವಾಲಿಯು ಬೀಸಿ ನೆಲಕ್ಕೆ | ಪ್ರಳಿಸುತಿನಜನನೊದೆಯೆ 
ಕೋಪದಿ | ಬಳಲಿಬಿದ್ದ ನು ಕುಧರ ಮೂಲಕ ಮತ್ತೆ ಸುಗ್ರೀವಾ|| 
ಅಳುಕಿ ಮೆಲ್ಲನೆ ಜಾರಲರ್ಕಜ | ಬಳಿಯೊಳರಸುತೆ ವಾಲಿ ಬೆನ್ನೊಳೆ|| 
ಪಳಿಯುತ್ತೆ ತರೆ ಸಾರ್ದನವನಾ ಋಷ್ಯ ಮೂಕವನ || ೧ || ೩೨ || 

|| ಕಂದ | 
ಬಸವಳಿದಸುವಿಂದಿನಜಂ | ಬಿಸುಗುದಿಗೊಂಡಿರೆ ಕಕುಸ್ಥ ಕುಲದವ 
ನೀಶಂ|| ವ್ಯಸನದೊಳ್ಳೆ ತರ ಲಲ್ಲಗೆ | ಬಿಸಜಾಸ್ತನಸುತನುಸಿರ್ದನತಿ 
ಖೇದದೊಳಂ|| ೧ || ೩೩ || 

11 ರ ಗ ಘಂಟಾರವ ಏಕ ತಾಳ || 
ನಂಬಲು ಬೇಕಪ್ಪಾ ! ನಿನ್ನ ನು - ವೋರಘುವರರಾಮಪ್ಪಾ | ಪಲ್ಲ|| 

ನಂಬಬೇಕು ಭಲೆ | ಜಂಭರಹಿತಮನ | ದಿಂಬಕೊಡುವ ಗುಣ | 
ಕೆಂಬುದೇನ ನುಡಿ | ನಂಬಲು ಬೇಕಪ್ಪಾ ....... | ಅನುಪಲ್ಲ ! 

ಪಗೆಯನಿರಿದೆ ನೀನೂ | ಭಾಗ್ಯವಂತ | ಜಗದೊಳಧಿಕತಾನೂ | 
ಬಲ್ಬಟ | ಪೊಗಳಲರಿದು ನಿನ್ನಾ | ದೊರಕಿತೆನಗೆ | ಸೊಗದ ಸವಿಯಿ 
ದಣ್ಣಾ | ಪತ್ನಿ ಯು | ಬಿಗಿದು ಪಿಡಿಯೆಕರ | ಚಿಗಿದು ಬಂದೆನಿದೆ | 
ತೆಗಳಲಾರೆ ಬಿಡು | ಜಗಳಗಂಟಘನ|| ನಂಬಲು | ೧ || 

ಗಲ್ಲ ಹಿಡಿದು ಪೇಳೇ ರಘುವರ | ಎಲ್ಲವದನು ಕೇಳೇ 1 ವಾಲಿ 
ರಣದಿ | ಚೆಲ್ಲಬಡಿಯುತೆನ್ನಾ 1 ನೆಲಕುರುಳಿಸ | ಲಲ್ಲಿ ಪೊರೆದೆ ಧನ್ಯಾ | 
ಭಾಷೆಗೆ ! ಎಳ್ಳು ನೀರ ಕೊಡು1 ಸುಳ್ಳ ತೊರೆದು ಬಿಡು | ಸಲ್ಲದೀ 
ಕೃತಿ | ನಿಲ್ಲಬೇಡ ನಡೆ | ನಂಬಲು ಬೇಕಪ್ಪಾ | ೨ || 

ತಪ್ಪಲಿಲ್ಲ ರಾಮಾ | ಕೊಟ್ಟ ಮಾತಾ ! ತಪ್ಪಲಿಲ್ಲ ರಾಮಾ || 
ರವಿಕುಲ | ದಪ್ಪನೆಂದೆ ನೋಡೂ | ವಾಲಿಗೆಣೆಯ | ಬೆಪ್ಪ ನಿನ್ನ 
ಪಾಡೂ l ಜಾದುಗ | ಇಪ್ಪುದೆನ್ನ ತನು | ವೊಪ್ಪದಿನ್ನು ಮನ | ಕಪ್ಪ 
ಗೊ೦ಡೆಸಾ | ಕಪ್ಪ ಸಾಕು ನಡೆ | ನಂಬಲು ಬೇಕಪ್ಪಾ || ೩ | | 


- 


40 


- 


ಬೇಕೆ ಬೇಕು ನಾಮಾ | ನಿನ್ನ ಹೆಸರಾ| ಲೋಕವರಿಯೆ ರಾಮಾ| 
ಜನದೊಳು | ಜೋಕೆಗೊಳಿಸಿ ಜನರಾ | ಪೊಸತೀ ಬಗೆ| ಸಾಕು ನಿನ್ನ 
ವಿವರಾ | ಬದುಕಿದೆ | ಆಕೆ ನಾಳತನ! ವೇಕೆ ಕಳೆಯದಿನ | ವೋಕರಾಂ 
ಗಮನ | ಭೀಕರಾರ್ಯ ಗುಣ | ನಂಬಲು ಬೇಕಪ್ಪಾ || ೪ || ೩೭ | | 

|| ಕಂದ || 
ರವಿಜಂ ಕೋಪದೆ ಜರೆಯಲ್ | ರವಿಕುಲದಾರ್ಯ೦ ನಸುನಗೆ 
ಬೀರುತ್ತೊ ಡನಂ || ಸುವಿಚಾರದನಯದಿಂದಂ | ಅವಿಚಾರದ ಗುಣಿ 
ದಿನೇಶಜನೊಳಿಂತೆಂದಂ || ೧ || ೩೮ || 

|| ರಾಗ ಸ ರ ಟ ಏಕತಾಳ || 
ಕೇಳಿನ ತನುಜಾತಾ | ನಿನ್ನೊಳು| ಪೇಳುವದನುಪ್ರೀತಾ || 
ತಾಳಲಾರೆ ( ಟ | ಗೋಳನು ಶರಣರ | ಬಾಳುವೆಗನುದಿನ | ಮೇಳ 
ದೊಳಿರುತಿಹೆ || ಕೇಳಿನ || ೧ || 

ತೆಕ್ಕೆ ಬಿಗಿದು ಪೊರಳೇ | ಸಮಬಲ | ರಿರ್ಕೆ ಗೊದಗಿನರಳೇ || 
ಮಿಕ್ಕಿ ದ್ರುಮದಹೊರ| ದಿಕ್ಕಿನೊಳಿರೆ ಮೈ | ತಕ್ಕನು ಗಾಣದೆ | ಬೆಕ್ಕಸ 
ವೋದೆನು || ಕೇಳಿನ || ೨ | | 

ಅಂಜ ಬೇಡ ರವಿಜಾ ನೀನಿದ | ಕಂಜ ಬೇಡ ರವಿಜಾ || 
ಮಂಜು ಮುಸುಕಲಿನ | ಪುಂಜಕರದೊಳಾ| ಕಂಜ ಬೆಳಗದೇನ್ | 
ಭಂಜಿಸುವೆನು ಬಿಡು || ಕೇಳಿನ || ೩ | ೪೧ | | 

| ಭಾಮಿನಿ! 
ನೋಯದಿರುಚಿತ್ರದಲ್ಲಿ ದಶರಥ | ರಾಯನಾಣೆಯು ರವಿಜ 
ನಿನ್ನಯ | ದಾಯಿಗನದಿತಿ ಸಂಭವನದಾಯಿಗನ ಸಭೆಯೊಳಗೇ | ರಾಯ 
ನನು ಮಾಡುವೆನು ಮಾತಿದು | ಮಾಯವಾದರೆ ನಿರಯ ನಿಳಯದ | 
ಯಾಯಿಗಳ ಗತಿಯಾಗಲೆಂದನು ನೀಡಿ ನಂಬುಗೆಯಾ | ೧ || ೪೨ || 

K ಕಂದ || 
ರಾಘವನಿಂತೆನಲಿಜಂ | ಸೋಗಲು ಹೇಳಿದಪರಾಧಕೆ ಮರುಗಿ 
ಮತ೦ | ಬೇಗನೆ ಪದಕೆರಗಳೊಡಂ| ನಾಗರುವನನೆ ಧೈರ್ಯವ 
ನೊರೆದು ಪರಸ೮ | ೧ ೪೩ || 


- 


41 


– 


11 ರಾಗ ಕೇತಾರ ಗೌನ ತಾಳ ತ್ರಿವುಡೆ || 
ಕರೆದು ಲಕ್ಷ್ಮಣಗೆಂದ ರಘುವರ | ಕುರುಹ ನರಿಯುವ ತೆರ 
ದೂಳಿನ ಜನ | ಕೊರಳಿಗೇರಿಸು ಪುಷ್ಪ ಮಾಲೆಯ | ಮರೆಯದೀಗಾllol 

ಎನಲು ಭರದೊಳಗೆದ್ದು ಲಕ್ಷ್ಮಣ | ವಿನುತಗಜಸುಮದಲರ 
ದಂಡೆಯ | ಬನದೆ ತಿರಿದವ ರಚಿಸಿ ಶೋಭಿಸ | ನನೆಗಳಿಂದಾ || ೨ || 

ಕರೆದು ದಿನಪ ಕುಮಾರಗೊರೆದನು | ಹರುಷಗೊಂಡಿರು ನಿನ್ನ 
ವೈರಿಯ | ಧುರದಿ ಜೈ ಸೆನು ತಿಕ್ಕೆ ಹಾರವ | ತರಣಿ ಸುತಗೇ || ೩ || 

ವಡನೆ ಘರ್ಜಿಸು ತಿನಜನಾಕ್ಷಣ | ನುಡಿದ ತನ್ನ ಯ ವೀರಭಟ 
ರಿಗೆ ! ತಡವಿದೇತಕೆ ಪೊರಡಿ ಸಮರಕೆ | ಧಡಿಗನೊಡನೇ || ೪ || 

ಮುಕ್ತಿ ದುರ್ಗವ ಧುರಕೆ ವಾಲಿಯ | ಮತ್ತೆ ಕರೆಯಲು ಬೇಕು 
ಶೌರ್ಯದ | ಕುತ್ತವರಿದಪೆ ತೆರಳಿರೆಂದೆನೆ | ಪತ್ತಿಯಾಗಾ | ೫ || 

ಉಬ್ಬಿಫೋಯೆನುತಖಿಳಸನ್ನ ಹ | ದಬ್ಬರದಿಬಲ ರಾಶಿಪೊರಟುದು | 
ಕೊಬ್ಬಿಗರುನಡೆ ತಂದುಕಿಷ್ಟೆ ಯ | ನಬ್ಬರಿಸಲೂ || ೬ | | ೪೯ | | 

|| ಭಾಮಿನಿ || 
ಉದಯಮುಖದಲಿ ಕವಿದು ದುರ್ಗವ | ಗದರುಗೊಳ್ಳಿಸೆ ಬಗೆಯ 
ದನಿಬರ | ಬದಿಯ ಗೊಡದಿರೆ ಕೋಂಟೆ ನೀಲನ ಕಳುಹಲವನೆಡೆಗೇ || 
ಬೆದರುತವನ್ನೆ ತಂದು ವಾಲಿಯ | ವದನವೀಕ್ಷಿಸಿ ಭಯದೆ ನಡುಗುತ | 
ಕದನ ಕಾಮುಕ ತೊರೆದ ಹದನವನಾಗ ಕೈ ಮುಗಿದೂ || ೧ || ೫೦ || 

|| ರಾಗ ಸಾ ರಂಗ ಅಷ್ಟ ತಾಳ || 
` ಕೇಳೆನ್ನ ಮಾತ ಜೀ ಯಾ | ವಿ ಯ ಸುತ | ಪೇಳೆ ಬಿನ್ನಹ 
ಎಮ್ಮ ರಾಯಾ || ಕೀಳುತನಂಗಳ | ಮೇಳವೆ ನಿನ್ನೊಳು1 ಬಾಳ್ವೆಗೆ 
ಕೊರತೆಯು | ಕಾಳಗ ಸಲದೆ.|| ಕೇಳೆನ್ನ || ೧ | .. . 

ಧುರಕೆ ಬಂದಿಹ ನಿನಜಾತಾ | ನಿನಗೀಗ | ಕರೆಯಲಟ್ಟದ ನೆನ 
ಗಾತಾ !! ಬರಿದಿನ ಸಮರದ | ಕಿರುಕುಳ ನೇತಕೆ | ಹಿರಿಯರು ಕಿರಿಯರ | 
ಪೊರೆಯ ಬೇಕೆ || ಕೇಳೆನ್ನ || ೨ || 

ಹೆಣ್ಣಿಗೋಸುಗ ಲಿರ್ವರ | ಕಾಹುರದ | ಬನ್ನ ಕಗ್ರಜಾನು 
ಜರೂ || ಮಣ್ಣಿನೊಳೊರಗುವು ! ದುನ್ನ ತಿಕೆಯೆ ಬಿಡು | ಚೆನ್ನಿ ಗ ರುಮೆ 
ಯನು| ಮನ್ನಿಸುತನುಜಗೆ | ಕೇಳೆನ್ನ || ೩ | ೫೩ || 


- 


4 ) 


|| ಭಾ ನಿ ನಿ || 
ನೀಲನಾಡಿದ ನುಡಿಯ ಕೇಳುತ | ಕಾಲಭೈರವನಂತೆ ವಾಲಿಯು || 
ಆಲಿಯಲಿ ಖಿಡಿಗೆದರುತಿನಜನ ಸೀಳೆನೆಂದೆನುತಾ || ಆಲಯವ ಪೊರ 
ಮಡಲಿಕ್ಕೆಂದ್ರಿಯ | ಬಾಲೆ ತಡೆದಾ ತಾರೆ ಪತಿಯನು | ಶೀಲವತಿ ನಿಜ 
ಕಾಂತನಂಘ್ರ ಯೊಳೆರಗಿ ಪೇಳಿದಳೂ || ೧ | ೫೪ || 

11 ರಾಗ ಸ ರ ಟ ಏಕತಾಳ | | 
ಪೋಪುದೆಲ್ಲಿ ರಮಣಾ | ಗುಣ ಭರಣಾ | ಪೋಪುದೆಲ್ಲಿ. 
ರಮಣಾ | ಪಲ್ಲ || 

ಇನಜ ನೊಡನೆ ನೀ | ನನುವರ ಕೈ ದುನ | ದನುನಯವಲ್ಲಿದು | 
ದಿನಗತಿ ಬದಲಿದೆ |, ಪೋಪುದೆಲ್ಲಿ ರಮಣಾಂ|| ಅನುಪಲ್ಲ || ೧ | | 

ಅಸುರ ಕುಲಾಂತಕ, ರಾಮಾ 1 ಫೆಸರರಿತಿರುವೆಯ | ಬಿಸರುಹ 
ನೇತ್ರನಿ, ಸೀಮಾ | ಪೋಪುದೆಲ್ಲಿ ರಮಣಾ|| ೨ || 

ಪಶುಪತಿ ಸಖನಿಹ | ವಸುಮತಿ ವರನಾ ! ಕಸುವರಿತಿನಜನು | 
ವಶಗೈದಿಹ ಕೇಳ್ 11 ಪೋಪುದೆಲ್ಲಿ ರಮಣಾ|| ೩ | | 

ದುರುಳರ ನಿರಿಯಲು ! ಸುರನರ ಸೇವ್ಯಾ | ತಿರೆಯೊಳು ಚರಿಸುವ| 
ನರಿತಿರು ಕಾರ್ಯನ ಪೋಪುದೆಲ್ಲಿ || ೪ | | 

ತಾಳದ ಶಿರಗಳ 1 ಬಾಳಿನೊಳಿರಿದಾ | ಮೂಳೆಯ ಡಿಂಬವ | 
ಕಾಲಿನೊಳೆಸೆದನು || ಪೋಪುದೆಲ್ಲಿ || ೫ || 

ಲಂಕೆಯ ಜನಪನ | ಬಿಂಕವ ಮುರಿಯೇ | ಪಂಕಜನಾಭಗೆ | 
ಕಿಂಕರ ನಿನಜನು ಪೋಪುದೆಲ್ಲಿ || ೬ || 

ಭಾಷೆಯನೆಸಗಿದ | ರೀಸಲ ನಿನ್ನಾ ! ಘಾಸಿಗೊಳಿಸಲಿದೆ | ಮಾಸ 
ಲಧುರದೊಳು | ಪೋಪುದೆಲ್ಲಿ || ೭ || ೬ || 

| ವಾರ್ಧಿಕ್ಯ || 
ಬೇಡೆನ್ನ ಪತಿದೇವ ಬಿಡು ರುಮೆಯನನುಜಂಗೆ | ಜೋಡಿಲ್ಲದ 
ಪ್ರತಿಮ ರಾಘವನ ಕಾರ್ಯದೊಳ್ | ಕೂಡುತ್ತೆ ಮಾಡವನ ಸೇವೆಯಂ 
ಬಾಳ್ವೆಗಿದು ಲೇಸಪ್ಪುದೆನುತಲೆರಗಿ | ಕಾಡುತ್ತ ಚರಣದೊಳ್” ಬಿದ್ದ 
ಳುವತಾರೆಯಂ | ನೀಡುತ್ತ ನಿಡುತೋಳಳಿಂದೆತ್ತಿ ಕುಳ್ಳಿರಿಸಿ | 


ಅme 


43 


ನೋಡುತ್ತೆ ನೇವರಿಸಿ ತಲೆದುರುಬ ಲೋಲಾಕ್ಷಿ ಯೊಡನೆಂದನುತ್ಸವ 
ದೊಳ್ || ೧ || ೬೨ | 

- 1 ರಾಗ ಕಲ್ಯಾಣಿ ತಾಳ ರುಂ ಪ || 
ಮರುಕವೇ ಮನದನ್ನೆ ! ಸುರಚಿರ ಪ್ರಸನ್ನ | ಬರಿದೇಕೆ ಬಹು 
ಮಾತು | ಕೊರತೆಗೊಳೆಸೋತೂ | ಮರುಕವೇ ಮನದನ್ನೆ || ಪಲ್ಲವಿ | 

- ಸುರನರೋರಗರೊಳಗೆ | ಸರಿ ದೊರೆಗಳಾರೆನಗೆ | ಕರೆದೊಡನೆ 
ಸಮರಕೆ | ತೆರಳುವುದು ಧುರಕೇ || ಸರಿಸದೋಳು ಮಾರಾಂತು | ಧುರ 
ಧೀರರೊಡನೊದಗಿ | ಸರಿಮಿಗಿಲು ಕಾದುವುದು | ನರಪತಿಯು ಬಳಿಕಾ | 
ಮರುಕವೇ ಮನದನ್ನೆ | ೧ | 

ಪತಿಯರ್ಧತನುನೆನಿಪ | ಸತಿಯ ರಕ್ಷಿಸಬೇಕು | ಅತಿಶಯದ 
ಕ್ಷಾತ್ರವಿದು | ಮತಿವಂತೆ ಜಗದೀ || ಜಿತರಾಜ ಪತ್ನಿ ಗಿದೆ | ಪತಿದೇವ 
ಕೀರ್ತಿಯದು | ಚಿತೆಗುರಿನ ಕೊಂಪೆಯೊಳು | ರತಿಯಿಹುದೆ ಪೇಳ || 
ಮರುಕವೇ ಮನದನ್ನೆ || ೨ || 

ತಂದವಳ ನಾನೀಯೆ | ಕುಂದಲ್ಲವೇಜಾಯೆ | ಬಂದವನ ದಾರಿರಲಿ| 
ಮುಂದೊಮ್ಮೆ ಬರಲೀ || ಇಂದೆನ್ನ ಶೌರ್ಯನನು ನಿಂದು ನೀ ನೋಡ 
ದನು | ಸಂದೇಹ ಬೇಡವರ | ಪಂದಗಳ ಭವರಾ || ಮರುಕವೇ | ೩ || 

ರಾಮನತಿ ಬಲ್ಲಿದನು | ಭೀಮ ವಿಕ್ರಮನಹುದು. ಸಾಮವಿರಹಿತ 
ನಲ್ಲ | ತಾಮಸವಗೋಳನ | ಭೂನಹಿತ ಧಾರ್ಮಿಕನು | ಕಾಮಿಸನು 
ಕುಟಿಲವನು | ಸೌಮನಸಭಯವಿಲ್ಲ | ಭಾಮೆ ಬಿಡುಸೋಲ್ಲಾ | ೪ || 

ಈ ಜೀವ ಮಾಲಿಕೆಯು | ನೀ ಜೀವ ಮೂಲಿಕೆಯು 1 ಆ ಜೀವ 
ದೇವಗುರು | ರಾಜೀವ ಭವರೂ || ಆಜಿಯೊಳು ತನಗರ್ಧ1 ಸೋಜಿಗದ 
ರಿಪುದರ್ದ | ದೋಜೆಗಳ ನಿತ್ಯಹರು | ಮಾಜರೇನವರೂ || ಮರುಕವೇ 
ಮನದನ್ನೆ || ೫ | ೬೭ || 


* ಸೂಚನೆ - ೧ ಯುದ್ಧಕ್ಕೆ ಕರೆದರೆ ಹೋಗುವುದು, ೨ ಯುದ್ದದಲ್ಲಿ 
ಹಿ೦ದಿನಿಗದಿರುವುದು, ೩ ಭಾಗ್ಯಾ ಸಂರಕ್ಷಣೆ ಇವು ಮೂರು ರಾಜ 
ತೇಜಸ್ಸುಗಳು] 


: 44 


pm 


- ಭಾಮಿನಿ || 
ತುಂಬೆಗುರುಳಿನ ಬೊಂಬೆ ರೂಪದೆ | ರಂಬೆ ನಯದೊಳಗೆಂಬೆ 
ನಕ್ಷದ | ಲಿಂಬೆ ಪುಳಿನನಿತಂಬೆಯೋಷ್ಣದ ಬಿಂಬೆ ಕೇಳಂಬೇ || ಕಂಬು 
ಕಂಧರೆ ತೆರಳುಭವನಕೆ | ಹಂಬಲಿಸದಿರು ರಾಮ ಗೀಮರ | ದಂಭ ಸಿಲಿ 
ಸುವೆನೆನುತ ಸೊರಟ್ಟೆ ತಂದನಾಹನಕೇ || ೧ || 

ಪುರವ ಮುತ್ತಿದ ವೈರಿ ಬಲವನು : ಜರಿಯಗೆಡಹಿದ ನಿಮಿಷ 
ಮಾತ್ರಕೆ | ಶರಭಶತ ಬಲಿಗಂಧಮಾದನ ಮುಖರನಿರಿದಿರಿದೂ || ಆರಿ 
ಭಯಂಕರ ತರಳ ನಂಗದ | ಗಿರಿಸಿದುರ್ಗಕೆ ಜಾಂಬವಾದ್ಯರ ನೆರವಿ 
ಯಲಿ ನಡೆತಂದು ತರಣಿಯ ಸುತನಿಗಿದಿರಾದಾ || ೨ || ೬೯ || 

_ ! ರಾಗ ಶಂಕರಾಭರಣ ತಾಳ ಮಿ ... 
ಎಲ ವೊ ಧೂರ್ತತರಣಿಜಾತ | ಛಲವಿದೇಕೊ ನಿನಗೆರಣದಿ | ಗೆಲು 
ವೆನೆಂಬ ಬಯಕೆಯಿಂದ | ಮಲೆತು ಬಂದೆಯಾ || ೧ | | 

ಧೂರ್ತನೆಂಬೆಯಾಕೊ ದುರುಳ | ಧೂರ್ತನಾರು ತಿಳಿದುನೋಡು! 
ವ್ಯರ್ಥಕಾದಿ ಸಾಯಬೇಡ | ಸ್ವಾರ್ಥ ಲೋಭದೀ | ೨ || 

ತಮ್ಮನೆಂದು ಜೀವದಾನ | ವೊಮ್ಮೆಗಿತ್ತಡಿದಿರು ಬಂದೆ"| ಸುಮ್ಮ 
ನೇಕೆ ಸಾವೆ ಬರಿದೆ | ಹಮ್ಮಿನಿಂದಲೀ || ೩ | | 

ಬಾಯಬಡಿಕ ತಮ್ಮನೆಂಬೆ | ತೋಯಜಾಕ್ಷೆರುಮೆಯನ್ನೊದು| 
ಕಾಯನದದಿ ಭೋಗಿಸುವೆಯ ! ನಾಯ ತೆರದೊಳ್ || ೪ || 

- ಭಂಡಸಾಕು ಮುಚ್ಚು ಬಾಯ | ದಂಡನಾರ್ಹನಾದ ನಿನಗೆ | 
ಪಂಡಿರಾಟ ಕೋಲಿನಳಾರು | ಹೊಂಡ ತೋಲಗೆಲಾ || ೫ || - 

- ಪಿತ್ತ ವಡರಿ ಮರುಳನಾದೆ | ಸೊತ್ತ ದೆನ್ನ ಸತಿಯಕೇಳೆ ! ಮತ್ತೆ 
ನಾದೆ ಜೂಜುಸೋಲೆ| ಮತ್ತೆ ಗೆಲವದೂ || ೬ || 

ಅರುಣಸೂತ ಜಾತಕೇಳು | ಧರೆಗೆ, ನಾರಿ , ಗೊಡೆಯನಾರು | 
ಭರಿತ ಭಾಗ್ಯ ಬಲನೆಯೋ ಗ್ಯ ! ನರಿತುದಿ ಲಾ | ೭ || 

ಮುರಿದುದಾ ಯು ದ. ರ್ಮಿಳಾತ್ಮ ಕರದ ಸತ್ವ ತೋರೊಬೇಗ | 
ಧರಣಿಗೊಡೆಯ ನಾರು ನೋಡು| ತರುಣಿಗೆರೆಯನಾ|| ೮ || ೭೭ || 


- 


45 . 


| ರಾಗ ಭೈರವಿತಾಳ ತ್ರಿವುಡೆ ! 
ನಿಂದರಾಗಾ ಸಮರಕೆ | ನಿಂದರಾಗಾ | ಪಲ್ಲ ! ಛಂದ ಚೌಪಟ 
ಮಲ್ಲರಿರ್ವರು | ಸಂದ ವೈರವ ನೆನದು ಭವರಕೆ : ನಿಂದಿಸುತ ಕ್ಕೆ 
ಹೊಯ್ತು ತೋಳಳ | ಬಂಧ ಬಿಗಿತೆಯ ತೋರಿ ಲಂಘಿಸಿ | ಮುಂದಿ 
ನೆಚ್ಚರ ದೊರಿಸದಗತಿ | ಯಿಂದ ಒಂದಕೆ ಸರಿದು ಧಿರನೆ : ನಿಂದು 
ನಿಲುಕಿಸು ತೋರೆ ನೋಟದಿ | ಮಂದಿಯಚ್ಚರಿ ಗೊಳಲು ಘರ್ಜಿಸಿ | 
ನಿಂದರಾಗಾ | ೧ || 

ಪರಶು ಮುದ್ಧರ ವೀಟಿ ಸಬ್ಬಳ | ಕಿರಸೆ, ಚೆಂಡುಗಳೋತಿಯು 
ಬೃಣ | ವೆರಸಿ ಕಾದಿದ ರತುಳ ವಿಕ್ರಮ | ದರಿವಿನಿಂದಲಿ ಛಾಪು ಭಳಿ 
ರೆನೆ | ಸುರರು ಗಗನದಿಪೊಗಳೆ ವೀರರ | ಧುರವ ಕಂಡವರುಬ್ಬಿ 
ಫೇಯನೆ | ಕರದ ತಾಡನ ಮೋರೆ ತಿರುಪಿನ | ಭರದ ಹೊಯ್ಸಳ ಬೆದರೆ 
ಧರಣಿಯು | ನಿಂದರಾಗಾಸಮರಕೇ || ೨ || 

ಬಿಗಿದು ಕಾಸೆಯ ಮಲ್ಲಯುದ್ದಕೆ | ನೆಗೆದು ಜಟ್ಟಿಗಳ್ ಕಿ ಹಸ್ತ 
ವಗಿದು ಧೂಳನು ಪೂಸಿ ಮೈಗಳ | ಬಿಗಿತೆ ತೋರಿಸೆ ಮಾಂಸ ಖಂಡದ | 
ಬಗೆಯದೊರ್ವರ ನೊರ್ವರಿದಿರಿಸಿ ವಿಗಡ ಶೌರ್ಯರು ಮುಷ್ಟಿ ಯುದ್ಧ ವು 
ನೆಗಳೆ ಸಂಸ್ಕೃತರಾಗಿ ಕಣನೊಳು ಜಗದವೀರರ ಬಗೆಯ ಮಾರಲು || 
ನಿಂದರಾಗಾ ಸಮರಕೇ || ೩ || ೮೦ || 

| ರಾಗ ಶಂಕರಾಭರಣ ತಾಳ ಮುಟ್ಟಿ | 
ತ - ದಿನಕ ಧಿರಿಣ ಧಿನಕಧಿನ್ನಾ೦ || ಪಲ್ಲ | ತದ್ದಿನಕಧಿರಿಣ- ದಿನ 
ನಧೀಮ್ಮ | ದಿನತತೋ೧ಗ, ತೋಮನನ | ದಿನಕಧಿನ್ನಾ೦ 

| ಅನುಪಲ್ಲ || 
ಮಂಡಿಯೂರಿ ಮತ್ತೆ ವಾಲಿ | ಚೆಂಡಿನಂತೆ ನೆಗೆದುಬಲಕೆ 1 ದಂಡೆ 
ಗೌಂಕೆ ತರಣಿಸುತನ' | ಖಂಡಸತ್ವದೀ || ತದ್ದಿನಕಧಿರಿಣ ........|| ೧ || 

ಬಗೆಯದವನ ತೆಕ್ಕೆಯುಗಿದು | ಚಿಗಿಯಲೆಡಕೆ ಜಗದನಲ್ಲ | 
ನೆಗೆದು ಪಿಡಿದು ಪೆಗಲನೆ | ಬಗಲಿಗೇರಿಸೇ | ತದ್ದಿನಕಧಿರಿಣ...!!೨ ! 


ಪin 46 ನಟಿ 
ನೆಲದೊಳೊರಿ ಪಾದವೆರಡ | ಮೊಲೆದುಕರನ ಬದಿಗೆಜಾರೆ| ವಾಲಿ 
ಯೊಡನೆ ಕಾಲಬೀಸಿ 1 ಗಲ್ಲಕೊದೆಯಲೂ | ತದ್ದಿ ನಕಧಿರಿಣ .. .... 

H ೩ | ೮೩ 1 # . 
|| ಕಂದ || 
ಪೊಡೆಯಲ್ಲಿ ಡಿಗೊಡ ದುರುಳುತೆ | ಬಡವಾದರ್ಜಟ್ಟ ಗಳನುಶ್ರ 
ಮಗೊಳುತಂ | ಕೆಡಹಿರದೆ ನಿಂದಿರೆ ಕಡೆಗಣ್ಣಿಂದೀ - ಕ್ಷಿಸಲಿನ ಸುತ 
ರಘುವರನಂ || ೧ || ೮೪ || 

| ರಾಗ ಕೇತಾರ ಗೌಟ ಅಷ್ಟ ತಾಳ || 
ನೋಡುವಾತನ ನೋಡಿ ರಾಮಸುಗ್ರೀವನ | ಪಾಡತಿಳಿದು 
ಬೇಗನೇ || ಕೂಡೆಲಕ್ಷಣಗೆಂದ ನೋಡಿನಜಾತನ | ಮಾಡುವದೇನು 
ಪೇಳ | ೧ || 

ಅಣ್ಣ ಲಾಲಿಸಿಕೇಳು ಕಣ್ಣಾರೆ ನಾವ್ಯಾಣು| ತಿನ್ನವನನು ಬರಿದೇ || 
ಬಣ್ಣ ಗುಂದಿಸ ಲೇಕೆಶರಣನ ಕಾಯುವ | ದುನ್ನತಿಕೆಯು ನಮ್ಮದೂ ||೨|| 

ಧರೆಯೊಳು ಶರಣ, ಶಿಷ್ಯರು, ಮಿತ್ರರೆನಿಸುವ | ರರಿಗಳೊಲ್ಸಿಲುಕಿ 
ರಲೂ | ಧುರದೊಳಗವರನು ಸಲಹುವದಿದುಮತಕೇ | qರನಾಥರಾಘ 
ನನೇ | ೩ || 

- ಪಾಪಿತಾಮಸಿವಾಲಿ ಧೂರ್ತಮದೋನ್ಮತ | ಕೋಪಿದುರಾಗ್ರ 
ಹನೂ || ತಾಪಗೊಳ್ಳದೆ ಬಾಣಕಾತನ ಬಲಿಗೊಡು ಕಾಪಿಡಲಿನಜನನ್ನೂ 

|| ೪ || ೮೮ || 
|| ಭಾಮಿನಿ || 
ಓರೆಗಣ್ಣಿಲಿ ನೊಂದುನೋಡುವ | ಸೂರಿಯನಸುತನ, ಭಯಕರ 
ಸರ | ಸೀರುಹವ ತೋರಿಸುತತೆಗೆದಾ ಕರ್ಣಪವಿಯಂತಾ | ನಾರಚವನು 
ಬೈರಿಶರಣನ | ನಾರಿಗಳುಸಿದ ಹೀನಹೃದಯನ | ಸೇರುರದ ಕೊಬ್ಬನಿ 
ದೊ ಕೆಡೆಯೆನುತೆಸೆಯೆ ಮಾರ್ಗಣವಾ || ೧ || 

[ ಸೂಚನೆ ಜಟ್ಟಗಳ ಮಲ್ಲಯುದ್ಧದ ಬಂಧಗಳು, ಹೊಡೆತ, ಹಿಡಿ 
ತಗಳ ವಿವರಗಳನ್ನು ಯಕ್ಷಗಾನ ಗದಾಯುದ್ಧದಲ್ಲಿ ಕೊಟ್ಟ ರುತ್ತದೆ, ನೋಡಿ 
ಕೊ ಳ್ಳಬಹುದು] 


- 47 – 
ಧರ್ಮದಿದಿರಿಗೆ ಮಲೆತಧರ್ಮದ / ಕರ್ಮಕಿರಿಯುವ ಶರ್ಮದಾ 
ಹತಿ | ನರ್ಮಕೆರಗಲು ಜರಿದುರುಗ್ಗನೆ ವಾಲಿತಿರೆಗುರುಳೇ 8 ವರ್ಷದ 
ಲಗನು ಹಿಡಿದುಕರದಲಿ | ಧರ್ಮಧರಶಿವ ಶೂಲಿಶಂಕರ | ಟೊಮೆಸಲ 
ಹೆನು ತೆತ್ತಿಶಿರವನು ಕನಲುತೀಕ್ಷಿಸಿದಾ || ೨ || ೯೦ || 

|| ಕಂದ|| 
ಇದಿರೊ೦ದಿಹ ರಾಮನ! ವದನವ ಕಾಣುತ್ತು ರಿವಸಗುತೆ ತುದಿ 
ನೆರಳಂ || ಮದಮುಖನಲುಗಿಸಿ ರೌದ್ರದೆ | ಕದನದ ಕಟ್ಟಾಳರೆ ದಿನಿ 
ತುಸ ರಿದನವಗಂ || ೧ || ೯೧ || 

|| ರಾಗ ಕೇತಾರ ಗೌಳ ತಾಳ ತ್ರಿವುಡೆ || 
ಭಳಿರೆ ಮೆಚ್ಚಿದೆ ವೀರನಹುದ್ದೆ | ಇಳೆಯೊಳಾರ್ಯರ ಕುಲದಿ 
ಜನಿಸಿದ | ಗಳಿತ ವಿಕ್ರಮ ಷಂಡ ಫಡ ಫಡ | ದಲಿತಖಲನೇ || ೧ | | 

ಸೂರ್ಯಕುಲದೊಳಗುದಿಸಿದರಸರ | ಶೌರ್ಯವೀಪರಿ ಮೋಸ 
ಕೃತ್ಯಕೆ| ಧೈರ್ಯಗೊಂಬುದೆ ಪಾಪಿ ಸುಡು ಸುಡು| ಕಾರ್ಯದಿರವಾ ||೨|| 

* ಗಂಡುಸಾಗಿದೆ ನೋಡೆ ಖಾಸೆಯ - ಪುಂಡುದೋರುವದೈಸೆ 
ಮೊಗದೊಳು | ಭಂಡ ಮರೆಯನು ಗೊಂಡುದೇತಕೆ | ಮಂಡಲೇಶಾ||೩ || 

ಆವ ದೋಷದ ಕೊರತೆಯನ್ನೊಳು | ನೀವಿಚಾರಿಸಿ ತಿಳಿದೆ 
ಪೇಳ್ವೆ | ಕೋವಿದರನಯ ಮಾರ್ಗದಿರುವನು | ಭಾವಿಸಿದೆಯಾ || ೪ || 

ರಾಜಧರ್ಮದ ನೀತಿ ಇನಿತೇನೆ j ರಾಜವಂಶದ ಬೀಜವಲ್ಲವೆ | 
ಸೋಜಿಗವು ನೀದಾಶರಥಿಯೇನ" | ಮಾಜದುಸುರೂ || ೫ | | 

ತಾತಗೋಸುಗ ತೊರೆದೆ ರಾಜ್ಯವ | ಆತಗೋಸುಗ ತೊರೆದೆ 
ಸೀತೆಯ | ಈ ತಗೋಸುಗ ತೊರೆದೆ ನೀತಿಯ | ಭೀತಿ ರಹಿತಾ ||೬ ||೯೭|| 

| ವಾರ್ಧಿಕ 
ದಿನವೇ ಸುಕಲಿತೆಯೇ ಕುಟಿಲತನ ಜಾದುಗಳ | ನಿನಗಾರು 
ಗುರುವರಂ ನಾರುಡಿಗೆ ಜಡೆಮುಡಿಗೆ ! ಮನುವಂಶದರಸುಗಳು ಧಾರ್ಮಿ 
ಕರು ಜಗವರಿಯಲೆಮಗಧಿಕ ಮಾನ್ಯರವರೂ | ಕನಸಿನೊಳಗವರ ಸತಿ 
ಸುತರಿಂಗೆ ದೋಷಮಂ 1 ನೆನಸಿದವರಾವಲ್ಲ ಸೆಣಸಿ ದವರೆಂತಲ್ಲ ! ಮನ 
ದೊಳೇನ್ ಪಗೆಯಿಲ್ಲ ದಿನಿತಿರಲು ರಿಪುಹನನ ವೆಸಗದೀ ಮೂರ್ಖತೆ 
ಯೋ | ೧ || ೯೮ || 


- 


48 


= 


| ಕಂದ || 
ಗತಿಯಿಲ್ಲದೆ ನರಳುವನೀಂ ) ಮತಿಗೆಡುಕನ ಮೈ ತ್ರಿಯನೆಸಗುವ 
ದಿದು ಸಹಜಂ | ಸತಿಯಂ ತಂದವಳೊಡನಿರೆ | ಪತಿನಿನಗೇಂ ಭಾಗ್ಯ 
ಮಿರ್ಪುದೋ ದುಷ್ಟ ತಗಂ | ೧ || ೯೯ || 

|| ರಾಗ ಭೈರವಿ ಅಷ್ಟ ತಾಳ | 
ಅರಸಿ ಮಾಡುವ ರರಸನ | ಆಳುಗಳೊಡ| ವೆರಸದಾತನು 
ವಿರಸವನೂ ಧರಿಸಿರಲದು ನಿಜ | ವರಿಸನು ಸಾಮ್ರಾಜ್ಯ | ಭರಣವ 
ಧರಣೀಂದ್ರನೂ || ೧ | | 

ಕೈಕೆಗೋಸುಗ ಪೊರಟಿಹುದಾ ' ಕೇಳೊಡೆ ಪುಸಿ 1 ಸಾಕು ಬಲ್ಲಿದ 
ರೊಪ್ಪರದಾ | ಭೀಕರ ಕಪಟಯ | ನೂಕಿದರೊಂದಾಗಿ | ಜೋಕೆಯ 
ಪ್ರಜೆಗಳೆಲ್ಲಾ | ೨ | 

ಅಡಗಿ ಕಾದುವ ಧೂರ್ತನಿಗೇ | ನಾಡೊಳಿರಲು । ಬಿಡದೆ ಪಟ್ಟನ 
ತಮ್ಮನಿಗೇ ॥ ನಡತೆಯ ಬಲ್ಲವ | ರೊಡನಿತ್ತು ನೀಚನ| ಜಡಿದಟ್ಟಿ 
ಕಾಂತಾರಕೇ | ೩ | | 

ಪೊಡವಿ ಸಲ್ಲದ ಹೇಡಿಯನ್ | ಮೆಚ್ಚದೆ ಸತಿ | ಕಡುಗಿ ಪೋದಳೆ 
ಪೇಳದನೂ || ಜೋಡಿಯ ಸಖ್ಯಕೆ | ರೂಢಿಯೊಳೆಣೆಗಾಣೆ | ಮೋಡಿ 
ಯೊಳರಸನಯ್ಯಾ || ೪ || ೧೦೩ | | 

|| ಭಾಮಿನಿ || 
ಕೂರಲುಬ್ದ ಕರಡಗಿ ಮೃಗಗಳ ನೋರೆ ನೋಟದೊಳೆಸೆದು 
ಕೊಲ್ವರು ! ಬೇರೆ ವಧ್ಯಾವಧ್ಯ ಭೇದಗಳಿಂದ ಜಗವರಿಯೇ | ವೀರ 
ನರಪತಿ ಗಂಡನಿಲ್ಲದ | ನಾರಿಯರ ತೆರನಡಗಿ ಮಂಡೆಯ | ತೋರ 
ದಸ್ತವ ಬಿಡುವುದುಂಟೇ ಸುಡಲಿ ನಿನ್ನ ಸುವಾ | ೧ || ೧೦೪ || 

1 ರಾಗ ಕೇತಾರ ಗೌಳತಾಳ ರುಂಪೆ || 
ರಣದೊಳಭಿಲಾಷೆಯಿರಲೂ ! ನೀಯೆನಗೆ | ಕಣದೊಳಿದಿರಾಗು 
ತಿರಲೂ || ಅನುವರದ ಸಹಸಗಳನೂ | ನಿನಗರಿಯ | ಅನುವಿತ್ತು 
ಬರಿದೆ ನೀನೂ || ೧ || 


- 


49 


- 


ಕೊಂಡೆಯರ ನುಡಿಗೇಳುತಾ | ಕಣ್ಣಾರೆ ಕಂಡುದನು ತಿಳಿಯ 
ಲಿರುತಾ | ಪುಂಡಾಟಗೈದೆ ವೀರಾ |ಸರ್ತಿ| ಗೊಂಡೆನೀ ಬದುಕಿ 
ಚೋರಾ| ೨ | 

- ದಶ ಗಳನ ಗೆಲಿದು ನೀನೂ | ತರಲಿಹುದೆ| ವಶಗೈದು ಧರಣಿದೆ 
ಯನೂ || ಕಸುವಿಲ್ಲವೆಂದರುಹಲೂ | ತರಿಸುತಿಹೆ | ನಸುರನನು ಕಾಲುಡ 
ದೊಳ್ || ೩ || 

ಸೋತವನೊಳುಂಟಿ ನ್ಯಾಯಾ | ಜಯಿಸಿದನೆ | ನೀತಿಯುತ ನ 
ಹುದುರಾಯಾ | ಭೂತಳದೆ ಧರ್ಮರತರೂ 1 ಕೇಳರಿದು | ಪಾತಕರ 
ಶಿಕ್ಷಿಸುವರೂ || ೪ | | 

ಯೇನೊರೆದ ಡೇನುಫಲವೂ ದುಷ್ಕರ್ಮಿ | ನೀ ನೆನದ ಕಾರ್ಯ 
ಗೆಲವೂ || ಭಾನುಸುತ ನುಣಲಿಸುಖವಾ| ತೋರದಿರು | ಹೀನಖಲ ನಿನ್ನ 
ಮೊಗವಾ || ೫ || ೧೦೯ || 

|| ಕಂದ || 
ಹಲವೆಡೆ ಯೊಳ್ಳಲವರನುಂ | ಬಲಿಗೊಳ ಲಪ್ಪುದು ವಿಶಿಷ್ಟ 
ಮೋಸದ ಕೃತಿಯಿಂ | ತಿಳಿಯದೆ ಜಗಕೀ ಕುಟಿಲಂ 1 ನೆಲನೆಲ್ಲವ ವಂಚಿ 
ಸಲ್ಪ ರುವುದೇ ನಿರತಂ || ೧ || 

ಅಮರೇಗನಸುತ ನಿಂತಾ| ಸಮರದ ಕಣದೊಳರಳುತೆ ರಾಮನಜ 
ರೆಯಲ್ಸ್ || ಭ್ರಮೆಗೊಳ್ಳದೆ ಕೇಳೆಲ್ಲವ ಸುಮನಸ ರರಿ ವೊಲ್ ರಘುವರ 
ನನಗಿಂತೆಂದಂ || ೨ || ೧೧ || 

| ರಾಗ ಮಧ್ಯಮಾವತಿ ಏಕತಾಳ || 
ಕೇಳು ಕೇಳಯ್ಯ ಮಾತಾ | ಮಹವೀರ | ಪೇಳ್ವೆಕೇಳ್ ಸುಪ್ರಖ್ಯಾ 
ಖ್ಯಾತಾ || ಕೇಳು ಕೇಳಯ್ಯ ಮಾತಾ || ಪಲ್ಲ || 

ಭಲೆ ವೀರ ಕೇಳ್ಳಾಲೀ | ಪಳಿವಿಲ್ಲ ತನಗೇ ! ಇಳೆ ಗೇನು ಬೇಕಯ್ಯ | 
ತಿಳಿದಿಲ್ಲ ನಿನಗೇ ॥ ಛಲಮಾರ್ದ ಶೌರ್ಯತ್ವ | ದೊಳಗಿಲ್ಲನಯವೂ 
ನೆಲೆಗೊಳ್ಳೆ ವೈಚಾರ | ಕಳಿವಿಲ್ಲ ನಿಜವೂ | ಕೇಳು....| ೧ || 

- ಅತಿನೊಂದೆ ಧುರಗೈದು | ಖತಿಗೊಂಡೆ ವೀರಾ | ಚಿತೆ ಚಿಂತೆ 
ಗೇನೈದ| ಮತಿಗೆಟ್ಟಿ ಶೂರಾ|| ಸತಿಗಾಗಿ ಮನನೊಂದ | ಪತಿ ಯಲ್ಪ 
ನಹುದೇ ? | ಪ್ರತಿಗೇಡಿ ಪಗೆಯಾಳ ಹಿತನೆನ್ನ ಬಹುದೇ ?। ಕೇಳು.... ||೨! 


- 


50 


- 


ಶಾಂತಮನದಿಂದನೀ ! ನಾಂತುಕೇಳಿದನೂ ! ಭ್ರಾಂತಿಗೊಳಗಾಗೆ 
ಮನ | ನೆಂತು ಪೇಳ್ಳು ದನ | ತಾಂತರ್ಕಗೊಳಲೊಪ್ಪ ! ದಿಂತೆಂಬ 
ಬಗೆಗೇ | ಅಂತರ್ಯವರಿದಾನು / ನಿಂತಿರ್ದೆ ಕೊನೆಗೇ || ಕೇಳು....| ೩ || 

ಬೇನೆಯೋಳ್ಳರಳು ! ನೀನೆಂದ ಸೋಲ್ಲಾ | ಯೇನೊಂದು ಮರು 
ಮಾತ | ನಾನೀಯದೆಲ್ಲಾ 1 ಹಾನಿಯೇನಹುದೆಂದು | ಮೌನದಿಂ 
ಕೇಳೋ | ನೀನೆ ನುಡಿಯೆತ್ತ | ಲೇನೇನ ಪೇಳೋ || ಕೇಳು....! ೪ || 
ಈ ನುಡಿದಂತೆ ನಡೆಬೇಕು | ತೊಡಕಿರ್ಪುದದಕೇ ! ಜಡವಾದ 
ಕೀಳ್ಯಾತ | ಬಿಡಬೇಕು ಧಿಟಕೇ || ಪಿಡಿದೊಂದು ಸಹಕಾರ್ಯ ! ತೊಡ 
ಕಾಗೆ ಮನದೀ | ಬಡವಾಗದಿರಬೇಕು | ನಿಡುಧೈರ್ಯ ಗುಣದೀ | 
ಕೇಳು.. . | ೫ | | 
- ಮರೆಗೊಂಬುದಿನಿತೊಂದೆ | ಗುರಿಯಿರ್ದಡೆನಗೇ | ಶರದಿಂದ ಶಿರ 
ಕೆಚ್ಚು | ತರಿದೊಟ್ಟೆ ನಿನಗೇ | ಜರೆದಾಡಲಾರುಂಟು | ಬರೆ ನಾದದೊ 
ಳಗೇ ! ಖರೆಯಿರ್ದಡಾರೋಪ| ದರಿವಾಗಲಿಳೆಗೇ || ಕೇಳು....||೬ ೧೧೭! 

| ಕಂದ || 
ಬಗೆ ಬಗೆ ಜನರಿಗೆ ತಿರೆಯೊಳ್ | ತೆಗಳಲ್ಲೊಗಳಲ್ಪನಾರ್ಯ 
ರಾರ್ಯರ ನಿಚ್ಚಂ | ಮಿಗೆಮತ ಭೇದಗಳಿರಲಾಂ | ಪಗೆತನ ಕೊದ 
ಗಿರ್ಪುದ ನಿನಗೀಗಳೆ ಪೇಳ್ವೆಂ || ೩೯ | ೧ || ೧೧೮ || 

|| ರಾಗ ಸಾಂಗತ್ಯ ತಾಳರೂಪಕ || 
ಸುರಪಾಲಸುತ ನೀನು ಜರೆದೆಂದ ಮಾತಿನೊ | ಳಿರುವರ್ಥವೇ 
ನಯ್ಯ ತಿಳಿಯೇ || ಕರೆದು ನಿನ್ನನು ಕೇಳದಿಹುದೊಂದು ಕೊರತೆಯು | 
ಮರೆಗೊಂಡುದಿನ್ನೊಂದು ಕೊರತೇ || ೧ | 

ಇನವಂಶ ದರಸರೊಳ್ ಪಗೆಯಿಲ್ಲ ದಿನಿತಿರೆ | ನಿನಗಾನು ಪಗೆ 
ಯಾದ ಕೊರತೇ || ಅನುಮಾನ ಕೆಡೆಯುಂಟು ನಿಜವಿರ್ದಡೀ ನುಡಿಯು| 
ಮನಸಿಟ್ಟು ಕೇಳಯ್ಯ ಮಾತಾ || ೨ || 

ಸನ್ಯಾಸಶರನಾದ ಅನರಣ್ಯ ರಾಯನ | ನನ್ಯಾಯದಿಂಕೊಂದ 
ಖಳನಾ || ನೀನೈಸೆ ಮೊದಲಾಗಿ ಮೈತ್ರತ್ವವೆಸಗಿದೆ | ಪುಣ್ಯಾತ್ಮರೊಂ 
ಧಾಗಲಿಳೆಯಾ | ೩ || 


ಮa 51 ಸುರು 
ಮನುಜರ್ಗೆ ನೆಲೆಯಿಲ್ಲ ನಿನಗಾತ ಸನ್ನಿ | ಯಿನ ವಂಶದರಸರೇ 
ನಹರೂ ಘನಬಾಹುಬಲನಿನ್ನ ಸಖ್ಯದಿಂದಶಗಳು ಗೆಣೆಯಿಲ್ಲದಾಯ್ತಿಂದು 
ಜಗದೀ || ೪ || 

ಸರದಾರ ಪರದ್ರವ್ಯದ ದಪಹಾರ ಮೂರ್ತಿಗಳ | ಧುರಧೀರರಹು 
ದಯ್ಯ ನಿಮಗೇ || ಮರೆಗೊಳ್ಳದಿದಿರಾಗಬಹುದೇನು? ಸಾತ| ವರ 
ಧರ್ಮ ಕೋವಿದರು ರಣದೀ || ೫ || 

ಬಂದಾಯ್ತು ದಿನಮೂರು ನಾವಿಲ್ಲಿ ತಿಳಿಯೆಯ ? ), ದುಂದುಭಿ ಯ 
ದೇಹ ಪಂಜರವಾ || ಮುಂದೆಸೆದೆ ನಿನ್ನೆಡೆಗೆ ತಾಳದ ಶಿರವೇಳ ನೊಂದಾ 
ಗಿ ತರಿದೆ ನರಿಯಾ? | ೬ || ೧೨೪ || 

| ಭಾವಿಸಿ || 
ಆರ್ಯದ್ರಾವಿಡ ರೆನಿಪ ಜನಪರ | ವೀರ್ಯಭಣಿತೆಯೊಳಾರದಾ 
ರನು | ಶೌರ್ಯಸಂಸದ ಶೀಲಸದ್ದು ಣಕಾಗಿ ಮನ್ನಿ ಪರ || ಚೌರ್ಯ 
ಸಾಹಸಿಯರಿತು ನನ್ನನು | ಕಾರ್ಯವಿಲ್ಲದರಿಂದ ಮರೆತಿರೆ | ಸೂರ್ಯ 
ಪುತ್ರನ ಸಲುಗೆಗೊಂಡೆವು ಮಿತ್ರ ಭಾವದಲೀ || ೧ || 

ಜೋಡಿಸರಿನೀನೆಂದ ತೆರದಲಿ | ಹೇಡಿಗಳುನಾ ವಾದಕಾರಣ | 
ನಾಡತೊರೆದೆವು ಪತ್ನಿ ಯರಕಳ ಕೊಂಡೆವದರಿಂದಾ | ಕೂಡಿಕೊಂಡೆವು 
ಮಾಡಲೇನಯ್ ! ರೂಢಿಮೆಚ್ಚದ ಕೇಡುಗರಪಗೆ | ಕಾಡಿತೆಮ್ಮನ 
ಖಳರು ನಿಮ್ಮನುಕೊಲ್ಲದುಳಿವಿಲ್ಲಾ | ೨ || ೧೨೬ || 

_1 ಕಂದ | 
ಧರಣಿಯೊಳಾರ್ತರ ಸಲಹಲ್ | ತರಣಿಯ ಕುಲದೊಳ್ಳನಿಸಿದೆ 
ಧರ್ಮದೊಳೆಂದುಂ || ಕರೆಗೊಳ್ಳದವೊ ಡೆವುದೆ | ತಿರೆಗೆಮ್ಮಯ ಧೀಕ್ಷೆ 
ಯು ಮರೆಗೊಂಡುದ ಪೇಳ್ವೆಂ || ೧ || ೧೨೭ || 

11 ರಾಗ ಕಾಂಬೋದಿತಾಳ ರುಂ ಸೆ || 
ತೋರ ದಿಹ ಮೂಲದಿಂ|ತೋರುವುದು ಜಗವೆಲ್ಲ ಬೇರಮೇಲಿನ 
ವೃ ಕದಂತೇ || ಸಾರತರ ತತ್ವವನು | ಕಾರಣಿಕರರಿತಿಹರು | ವಾರಿಜಾ 
ಸನ ವಿಷ್ಣು ಶಿವರೂ || ೧ || 


(a 52 


ವಷ 


ಮೂಜಗದೊಳಧಿಕೃತರು | ತೇಜವಿದರಾಗಿಹರು | ಮಾಜದ 
ಜ್ಯೋತಿಯನು ಧರಿಸೀ | ಸೋಜಿಗದ ಮಹಿಮರೇನ್ | ಭಾಜನರದಾಗಿ 
ಹರೋ । ಭಜಿಸ ಲಾಸಶರೋಲಿ | ೨ | | 
* ಭಜಕರಿಷ್ಟಾರ್ಥವನು | ನಿಜಮಹಿಮರವರೀಯೆ ಕುಜನರಾ ಬಲ 
ದಿಂದ ಸೊರ್ಕಿ | ಸುಜನರನು ಬಾಧಿಪರು/ ವಿಜಯನದಶೀಲನೀ - ನಿಜ 
ವೈಸೆ ಮಾಲಿಕೆಯಬಲದೀ || ೩ || 

ವರಬಲದ ಕುಮತಿಗಳ | ಧರೆಯೊಳವತರಿಸಿದಾ | ಹಿರಿಯರೇ೦ 
ಗೈದವರ ಪಿಂತೇ || ವರದಸಿರಿ ವಾಣಿಯನು | ಬರಿದಾಗದಂತಿರಿಸಿ | 
ಮುರಿದರಾ ಖಳರಸುವನವರೂ || ೪ || 

ಆ ಧರ್ಮಮಾರ್ಗಿಗಳ ಸಾಧನದೊಳಿಂದಾನು | ಸಾಧಿಸಲು 
ಕಾರ್ಯವನ್ನು ತಿಳಿದೂ | ಮಾದೇವ ಬಾಹಿರನೆ | ನೀ ಧರ್ಮಸಾಧಕನೆ! 
ಸೋದರನ ಪಗೆಯೋಳು ಧೂರ್ತಾ || ೫ || 

ಮಾಯಾವಿ ಕರೆದಂತೆ | ಮಾಯಕದ ಮಾರೀಚ | ಸಾಯಕದ 
ಹತಿಗೊದರೆ ಕೇಳ || ಆಯತಾಕ್ಷಿಯ ಬಿಟ್ಟು 1 ಬಾಯಾರುತನ್ನ 
ನುಜ | ಹಾಯೆನುತ ಬರಲಿಲ್ಲವೇನೂ || ೬ | | 

ಅರಿಯದೆಸಗಿದ ಕಾರ್ಯ | ಕುರಿದಿನಿತು ಗೈ ದಪುದೆ | ದುರಿತಾನು 
ಬಂಧಿಗನ ಧರೆಯ || ಧರಿಸುವುದೆ ನಿನಗರುಹ | ಲರಿದಿಂತು ಕೆಡಹಿ 
ದೆನು ಶಿರವರಿಯ ದೀನೆಲೆಗೆ ವಾಲೀ | ೭ | ೧೩೪ || 

| ಕ೦ದ || 
ಪಶುಗಳ ತಿನಿಯಾ ಪುಲಿಯಂ | ಕುಸಿದಡಗುತೆ ಕೊಂದಹರದ 
ನಿಡು ಮಾರ್ಗಣದೊಳ್ || ಉಸುರುಬ್ಬ ಸಥತಿ ಮೂರ್ಖರ | ಮಸೆದಂಬಿ 
ನೊಳೆಚ್ಚಿರಿಯಲ ಡಗ ಲಚ್ಚರಿಯೇಂ || ೧ || ೧೩೫ || 

- ವಾರ್ಧಿಕ 
ಸತಿಯರಿಂದುಜ್ವಲಿಸು ದಿಹುದೆಮ್ಮ ಸಂಸಾರ | ಪತಿಯಾಗಿ ನಿಜ 
ರಮಣಿ ತಾರೆಯಂ ಪಾಲಿಸುವ | ಮತಿವಂತ ನಿನಗಾಯ್ತು ಪರಸತಿ 
ಯೊಳನುರಾಗ ನಿನ್ನ೦ತೆ ಲಂಕೇಶನೂ || ಜೊತೆಗಿರ್ಪ ನೀನೊಮ್ಮೆ ಸೆಳೆ 
ದನುಜ ಪತ್ನಿ ಯ೦ 1 ಮತಿವಿಕಳಕಯೊ ಯ ಕೃತಿಯೊಂದೆ ಬಗೆ ಬೇರೆ | 


in 


53 


am 


ಹಿತರಹಿತ ಘಾತುಕರ್ನಮಗಿನಿತು ಸಂಭವಿಸೆ ಬಾಳ್ವರೇ ಸಾಮಾನ್ಯ ರೂ 


ನಿನ್ನೊ ಳಾನ್ಪೇಡಾ ಕುನ್ನಿಯಂ ಕರೆತರಿಸಿ | ಚೆನ್ನಿ ಗನೊ 
ಳೊರವೆಯಾ ಸೀತೆಯಂ ಕೊಡಲೆನಗೆ | ಭಿನ್ನ ಮತಿ ದುರ್ವಚನವೇಕೆಂಬೆ 
ನಿನಗನಗೆ ಸಖ್ಯವಿರಲಗ್ನಿಮುಖದೀ || ಇನ್ನೊ೦ದ ನೀ ಹೇಳೆ ಸೊಗಸಾದ 
ವಾಕ್ಯ ಮಂ | ನಿನ್ನೊಡ ಮಾರಾಂತು ಸೆಣಸುವುದನಿದುಧಿಟವೆ | ಮನ್ನಿ 
ಸುವೆ ನಾಮಾತ ಬೆಂಡಾಗದಿರು ನಿನ್ನ ಬೇನೆಯಂ ಮಾಣಿಸುವೆನೂ 
| ೨ || ೧೩೭ | | 

11 ಕಂದ || 
ಕಲೆಗಾಣದ ವೊಲ್ದಾಣವ | ಸೆಳೆದೀಗಳೆನಿ ನಸುಕಲೆ ಕುಂದದ 
ತೆರದಿಂ | ಬಲದಾರ್ಡ್ಯಂಗಳನೀಯುವೆ | ತಿಳಿದೆನ್ನೊಳು ಪೇಳ್ಳಿ ಜಮೆನೆ 
ವಿಸ್ಮಯವಡುತಂ || ೧ || ೧೩೮ || 

| ರಾಗ ಶಂಕರಾಭರಣ ಅಷ್ಟ ತಾಳ || 
ಕಂಡನೂ - ರಘುರಾಮ ಚಂದ್ರಮುನಾ | ಕಂಡನೂ 1 ಪಲ್ಲ || 

ಕಂಡನು ನಿತ್ಯ ನಿರ್ಮಲನಾ | ಗುಣ | ಮಂಡನದಾತ್ಮ ಶೋಧ 
ಕನಾ | ರಾಮ | ಚಂಡ ರುಚಿರತೇಜ | ಮಂಡಲಾಧಿಸದೇವ | ತಂಡ 
ವಂದಿತಸುಪ್ತ | ಚಂಡನಾಯಕನನ್ನು | ಕಂಡನೂ || ಅನುಪಲ್ಲ | | 

ಅಸ್ತಿ ನಾಸ್ತಿಯ ವಾದಕೊಳ್ಳದ | ದಿವ್ಯ | ಸ್ವಸ್ತಿ ವಾಚನ ಭವ್ಯ 
ರೂಪದ | ಖಳ ( ಮಸ್ತಕಗಿರಿ ವಜ್ರ ದರ್ಪದ | ನಾಮ । ಹಸ್ತಕಶರವೇ 
ದಚಯದ 1 ವರಕ | ಕುಸ್ಥ ವಂಶದಜ್ಯೋತಿವಿಸ್ತರದ - ಶ್ರೀ ಪದದ | ವಸ್ತಿ 
ವಾರ್ತಿಕನ | ವ್ಯಸ್ತ ಕೌಶಲನನ್ನು | ಕಂಡನ | ೧ | | 

ತೋಯದ ಜಲದಿಂದ | ತೊಳೆದೆ ಪಾದವ | ತೇಯದ 
ಗಂಧದಿಂ - ಲೇಪಿಸಿ ಹೃದಯದ ಪೀಠದೊಳ್ || ಆಯದೊಳಿರಿಸುತ್ತೆ ! 
ತಿರಿಯದ ಪೂಗಳಿಂ ! ಕಾಯದಿ ಪೂಜೆಗೈ ದೂ - ಸುಡದಗ್ನಿ ಯಾರತಿ ಬೆಳಗಿ. 
ಮತ್ತೇ || ಕ೦ಡನೂ | ೨ || ೧೪೦ || 

11 ಕಂದ || 
ಕಂಗಳ ತೆರೆದವ ನೀಕ್ಷಿಸೆ | ಮಂಗಳ ಮೂರ್ತಿಗ ಳ ತುಲ್ಯರಾಗಿರೆ 
ಯುಗಳಂ | ಸಂಘಟದ ಹಿತದೊಳು) ತುಂಗರು ಸೇರ್ದಿರಲಪೂರ್ವತ 
ಮಚಿತ್ಪಭೆಯಿಂ || ೧ || 


me 


54 


mins 


ಶಿಲೆಯೊಳ್ಳುವರ್ಣ ಮಿಂಧನ | ದೊಳಗ್ನಿ ಯಾ ಕ್ಷೀರದೊಳ್ಳೆರಸಿ 
ನವನೀತಂ || ನೆಲೆಗೊಂಡೊಲ್ಲನುವಿನೊಳಂ | ಕೆಳೆಗೊಂಡಿರ್ಪಾತ್ಮನ 
ನರಿದವನಿಂತೆಂದಂ|| ೨ || ೧೪೨ | | 

| ರಾಗ ಕಾಂಬೋದಿ ತಾಳ ರುಂ ಸೆ || 
# ನಾನೀಗ ನೀನೆಂಬುದರಿದೇ | ಶ್ರೀ ರಾಮ | ತಾನೆನೀನೆಂಬು 
ದೊರದೇ | ಪ || ನೀನಿರದೆ ನಾನಿಲ್ಲ | ನಾನಿಲ್ಲ ದಿರ್ಪೆಯಾ ನೀನೆಂಬು 
ದರಿದೆನಾ | ಯೇನಿದರ ಸೊಬಗೋ || ಬೇನೆಗೊಂಡವನಾರು | ಬೇನೆ 
ಗೊಳಿಸಿದನಾರು - ಕಾಣುತಿಹ ನೀನಾರು | ದೀನ ಜನಪಾಲಾ | 
ನಾನೀಗ || ೧ || 

ಇಂದಿರುವ ನಾನ್ನೆಸೆ | ಮುಂದಿರ್ದೆಭವ ಕೋಟ| ಬಂಧದೊಳೆ 
ತಿರುತಿರುಗಿ | ಇಂದೀವರಾಕ್ಷಾ || ಬಂದಿತ್ತೆ ನಿಂದೆನಾ ಕ್ರಿಮಿ 
ಕೀಟ| ದಿಂದಯೋನಿಯಲಿ | ಸಿಂದನಿಸು ಯುಗದೀ | ನಾನೀಗ || ೨|| 

ಬಂದೆನಾನೊಂದೆನೈ | ತಂದೆನೀರಕ್ಷಿಸಲು | ಇಂದುಮೆಯ 
ದೊರಿದೈ | ಬಂದಿಲ್ಲಿ ದೇವಾ || ನಿಂದೆನ್ನ ಹೃದಯದೊಳು| ಮುಂದಿ 
ರುವ ತಾಣವನು | ಸಂದೇಹವಿಲ್ಲದಾ | ನಂದದೊಳೆತೋರ್ದೆ|| 
ನಾನೀಗ!!೩!! || ೧೪೫ || 

|| ಭಾಮಿನಿ || 
ದೇವಲಕ್ಷ್ಮೀಕಾಂತವರರಾ | ಜೀವಲೋಚನ ಭವವಿಮೋಚನ . . 
ದೇವ ಸಂಸಾರಾಬಿಪೋತ ವಿನಾಶ ಘನದುರಿತಾ || ದೇವಭಕ್ವಾಧೀನ 
ಮುಕಿನ | ಧೂವಿಲಾಸಪ್ರ ದಸರಾತ್ಪರ | ಪಾವನಾತ್ಮನೆ ಸಲಹೆನುತ 
ಸುಗ್ರೀನಗಿಂತೆಂದಾ | ೧ || ೧೪೬ || 

| ರಾಗ ಯರಕಲ ಕಾಂಬೋದಿ ಆದಿತಾಳ|| 
ತಮ್ಮ ಬಾರೈ , ಸುಗ್ರೀವಾಖ್ಯಾ | ನಮ್ಮೊಳಾಹಾ ಕಲಹಾ ಹೆಮ್ಮೆ 
ಯಿಂದಾ || ನಿನ್ನ ಸತಿಯಾ | ಸುಮ್ಮಗೊದೇ- ಬೈದೇ || -ಸೊನ್ನು 
ಮುರಿದುದಾಹಾ | ವೊಮ್ಮೆ ಮುದ್ದಿಸೊಬಾ | ಬೊಮ್ಮವರುತಿ 
ರಾಮಾ ! ಸುಪ್ರೇಮಾ|| - ನಮ್ಮ ನೋಡಲಿ ತಮ್ಮ | ಅಮ್ಮ ಸುಗ್ರೀವ 
ಬಾ ! ದುಮ್ಮನಸೇಕೊ ಬಾರೋ | ದಯವದೋರೋ || ತಮ್ಮ ಬಾರೆ 


- 55 – 
ನೀಲಕಂಠನ, ಪಾದದಾಣೇ | ಬಾಲನಂಗದ ನಾಣೇ | ಎಳ್ಳಿನಿತು 
ಪಗೆ , ಯೆಲ್ಲಕಾಣೇ | ಪೊಳ್ಳಿ ತಾಗಿರು ಶಾನೇ | ಕೀಳು ಕರ್ಮವನೂ | 
ಸಲ್ಲದೆಸಗಿದೆನು | ಬಾಳು ತೀರಿತು ಯೆನ್ನಾ | ಬಾರಣ್ಣಾ || - ಪಾಲಿ 
ಸೆಮ್ಮಯ ರಾಜ್ಯ | ಕಾಳು ಗೊಳ್ಳದೆ ನೀ | ಕೇಳು ಕಿಷ್ಠೆಯ, ನಾಳು | 
ಸೌಖ್ಯದೊಳ್ || ತಮ್ಮ ಬಾಲ್ವೆ || ೨ || 
- ಬದುಕಲಾರದ, ಬಾಳ್ವೆಯಾಂತು ಬದುಕಲೆಂತೋ ತಮ್ಮಾ | 
ಯಿದಕೆ ಮರಗಲು ಬೇಡ ನೀನೂ | ಉದಯಕಸ್ತವುನೋಡಾ| ಮದದಿ 
ಮತ್ತನಾದ | ಯಿದನರಿಯದೆ ಪೋದೆ| ಬೆದರಲೇ ತಕೊ ತಮಾ | 
- ವಿದಿತವಮ್ಮಾ | ಯಿದಕೊ ರತ್ನದ ಮಾಲೇ 1 ಮುದದಿರಾಜ್ಯವನೆಲ್ಲಾ । 
ಹದನ ರಿತದನಾಳು | ಸುಖದಿಬಾಳೂ | ತಮ್ಮ ಬಾರೆ || ೩ || ೧೪೯ || 

| ಭಾಮಿನಿ|| 
ಬಾಲ ನಿವನೇನ್ ತಿಳಿಯ ನಂಗದ | ಶೀಲವತಿ ಮನದನ್ನೆ 
ತಾರೆಯು | ನೀಲ ಜಾಂಬವ ಮುಖ್ಯರರಿವಿನ ಭಟರು ಮಂತ್ರಿಗಳೂ | 
ಆಳುವಾತನು ತಮ್ಮ ನೀನಹೆ | ಪಾಲಿಸಿವದಿರ ನೋವುಗೊಳಿಸದೆ | 
ಕಾಲಧರ್ಮದ ನೆಲೆಯನರಿತೀ ರಾಮನಾಜ್ಞೆಯಲೀ | ೧ || 
- ಜೀವರತ್ನದ ಮಾಲೆಯನುಸು | ಗ್ರೀನಗರ್ಪಿಸಿ ಬಳಿಕ ವಾಲಿಯು! 
ಭಾವಶುದ್ದದಿ ಬಿಗಿಯು ತೊರ್ಕೈಯಿಂದ ಸಹಭವನಾ | ಸಾವಕಾಲ 
ದೊಳಾಯ್ತು ನಮ್ಮೊಳ| ಗೀವಿಧಾನದ ನೇಹ ತಮ್ಮನೆ/ ಕಾವುದೆನ್ನ ಪ 
ರಾಧ ಶತವನು ಮರೆತು ಸುಗ್ರೀವಾ | ೨ | 

ತಲೆಯನಿರಿಸುತೆ ನಿನ್ನ ತೊಡೆಯಲಿ ! ಬಳಿಕಲೆನ್ನಸು ತೊರೆವೆ 
ಸುಖದಲಿ | ದಳಿತಗುತ್ತರ ಕರ್ಮ ವಿಧಿಗಳನೆಸಗು ಸಹಭವನೇ || ಇಳೆಯ 
ಭಾರವ ತಿರ್ದ ಲುದಿಸಿದ | ನಳಿನ ನಾಭನೆ ಕೇಳು ರಾಘವ | ನಳಿವೆ 
ನೀಗಳೆ ಬಾಲನಂಗದ ನಿವನು ನಿನ್ನ ನೆನೂ || ೩ | ೧೫೨ || 

| ಕಂದ || 
ಇಳೆಗಾರ್ಯ೦ ಗುರುವರ್ಯ೦ | ಕುಲದಾರ್ಯ೦ ಪಾಲಿಸನಿನಗ 
ಭಯವನೇಗಳ್ ಬಲವದ್ದಲ ಚಿರಕಾರ್ಯ೦1 ತಿಳಿದಿರು ಮರಿನೀಂ 
ಗುಣೇಂದು ಸೀತಾರಾಮಂ || ೧ || 


- 


56 


- 


ಇನಜ೦ ಸಲಹದು ಪೇಕ್ಷಿಸೆ | ತನುಜನನೀ ನನುಜ ನೊಲ್ಪ 
ಲಹೆನುತ್ತಾಗಂ || ಯಿನಕುಲ ತಿಲಕಗಂರ್ಪಿಸಿ | ತನುವಿಗೆ ನಾಂಟದ 
ಶಿಲೀರ್ಮುಖನ ಸೆಳೆಯಲೊಡಂ | ೨ || ೧೫೪ || 

ರಾಗ ಸಾಂಗತ್ಯ ತಾಳ ರೂಪಕ || 
ಸಿಂದು ಮೇಲ್ಪರಿದು ನೆಲಕಿಳಿಯಲರುಣಾಂಬು | ಸಿರಿರಾಮ 
ರಾಮೆಂದು ಕರನಾ || ಶಿರಕಿಟ್ಟು ಕೈ ಮುಗಿದು ದಿವಿಜೇಂದ್ರ ತನುಭವ | 
ನೆರಕಗೊಂಡಿರೆ ಮೋಕ್ಷ ಪಥದೀ || ೧ | | 

ಗಿಲೊಂದು ಕಿರುಗುತಾಲಿಗಳ ಟ್ಟರೆ ಮರೆಗೊಂಡುದಾತ್ಮದ 
ಪ್ರಭೆಯೂ l ಕರೆಗುಡು ಪೊಳೆದೊರ್ಮೆ ಬಿಳುಪಾಗೆ ಮುಖ ಮುದ್ರೆ | 
ಮಿರುಗುತ್ತ ಮೃತದೇಹವಿರಲೂ | ೨ || 

ಬಿಗಿದಪ್ಪಿ ಸುಗ್ರೀವ ಹಾಯೆಂದು ದೊಪ್ಪನೆ | ಮಿಗೆನೆಂದು 
ಧೃತಿಗೆಟ್ಟು ಶವದಾ || ನಗುವೆತ್ತ ಮೊಗನೋಡಿ ಏಳೆನ್ನ ಸಹಭವ || 
ಪಗೆಗೊಳ್ಳ ಬೇಡೆಂದು ನಮಿಸೀ || ೩ || 

ಜೊತೆಪುಟ್ಟ ದವನಂತ್ರಿ ಯೊಟ್ಟಿದ್ದು ಪೊರಳಿದ | ಸತಿಗಾಗಿ ನಾನಿನ 
ಕೊಲಿಸೇ | ಗತಿಯಾರು ತನಗಿನ್ನು ಸತಿಯೋರ್ವಳನುತರೆ | ಪತಿಯೆಂಬಳ 
ವಳೆನ್ನ ಶಿವನೇ || ೪ || 

ದೊರೆವ ನೇನ್ಸ ಹಜಾತಕರೆಯಲಿನ್ನಾರನು | ಮರುಳಾಟವೆಸಗಿ 
ದೆನಯ್ಯೋ || ಪರಸೇವೆಗೊಳಗಾದೆ ಪೋಯ್ತಮ್ಮ ಸ್ವಾತಂತ್ರ | ಗರುವಿಕೆ 
ಗೇನುಂಟು ತನಗೇ || ೫ | | 

ಸಂಸಾರದೇಳಿಗೆಯು ಸಹಜಾತ ಸತಿ ಪುತ್ರ |, ರಿಂ ಸೇರೆ ಭೂಸ್ವರ್ಗ 
ವಹುದೂ | ಸಂಸಾರದಾಚಾರ ಕೆಡಲುಂಟೆ ಕೀರ್ತಿಯು | ನಿಸ್ಸಾರವದು 
ಬೇಡ ಜಗಕೇ | ೬ || ೨೬೦ || 

|| ಭಾಮಿನಿ 
ಕುಲವಿಘಾತನ ಜಗದ ಧೂರ್ತನ | ದಳಿತ ಕಾಯನ ಕಷ್ಟ 
ಹೃದಯನ | ನೆಲನು ಹೊರದೆಲೆ ರಾಮು ಛೇದಿಸು ತನ್ನ ನೀಕ್ಷಣದೀ | 
ಉಳಿಯಲಾರೆನು ನಾಲಿಯಿಲ್ಲದ | ಪೊಳಲಿ ದಾರಿಗೆ ಹಿರಿಯನಗ್ರಜ | 
ನಿಳಿದ ಬಳಿಯನೆ ಕಾಂಬೆನೆಂದೆನೆ ರಾಮನಿಂತೆಂದಾ | ೧ || ೨೬೧ || 


- 57 - 
# ರಾಗ ಕೇತಾರಗಳ ಕಾಲ ತ್ರಿವುಡೆ | 
ಮರುಳಲಾ ಸುಗ್ರೀವ ಪೂರ್ವದ 1 ಚರಿತ ದುಷ್ಕ ತವಾಗೆ ಜೀವರ || 
ದುರಿತ ರೂಪದ ಕರ್ವುವೀಪರಿ | ವರಿಸಲಾಯ || ೧ || 

ಸಾಮುದಾನಗಳಿಂದ ಸಲ್ಲದ | ಕಾವ್ಯ ಸಿದ್ದಿ ಯ ರಾಜನೀತಿಗೆ | 
ಶಾಮನೋಹರ ದಂಡವಲ್ಲದೆ / ಪ್ರೇಮವಹುದೇ | ೨ | | 

ಕಾರ್ಯಕೋಸುಗ ಕೊಂದು ದೂಣಯ ಭಾರ್ಯೆಗೋಸುಗ 
ಕೊಲಿಸಿ ದೊಣಯ | ವಾಯು ನಮ್ಮೊಳುಕಾವ್ಯ ದೋಷವಿ ದಾರ್ಯ 
ತನಯಾ || ೩ || 

ಆವ ಜನ್ಮದಸೋದರನು ನೀ | ನಾವ ಜನ್ಮದೊಳಣ್ಣನಾತನು | 
ಸಾವು ಜೀವನಿಗಿಲ್ಲ ನಿತ್ಯನು | ಭಾವಿಸಲೇ || ೪ || 

ಸಾಕು ಕರ್ಮದ ಫಲವಿದೆಲ್ಲವು! ಈ ಕಳೇಬರಕೆಸರು ವಿಧಿಯಲಿ | 
ಬೇಕೆನಿಪನಿಜ ದೂರ್ಧ್ವ ಕರ್ಮವ | ಜೋಕೆಯಿಂದಾ|| ೫ || ೧೬೬ || 

11 ಕಂದ || 
ಸಂದೇಶದ ತತ್ಯಾರ್ಥದೆ | ಸಂದೇಹವ. ತೊಲಗಿಸಿನ ಕುಲ 
ಜನಾಗಂ || ಬಂದಾ ವಾರ್ತೆಯ ಕೇಳುತ | ನಿಂದೀಕ್ಷಿಸೆ ತಾರೆಯು 
ಕಣದೊಳ್ಳಿ ಜಪತಿಯ೦ | ೧ | | 

* ಕೆದರಿದ ಕೇಶಂ ಬಿಳುಪೇ | ರಿದ ನಯನಂಗ ಳ್ಳುಗಿದಿರೆ ಕರಪುಟ 
ಯುಗಳಂ | ವದನದೆ ಸುರಿವರುಣಜಲಂ | ಬದಿಯಳ್ಳೆಯ ಘಾಯ 
ದೊಳೆಡೆದನಂ ಕಂಡಳ್ || ೨ || ೧೬೮ || 

|| ರಾಗ ಕಾಂಬೋದಿ ಆದಿತಾಳ || 
ಹಾ ರಮಣಾ, ತೊರೆದೆಯಯ್ಯೋ | ಮಾರಮಣನೊಳು, 
ಪಗೆಯೇ || ಸಾರಿ ಹೇಳಲು ಕೇಳದಾದೇ ! ದಾರಿಯಾವುದು, ತನಗೇ | | 
ಹಾ ರಮಣಾ || ೧ || 

ಆಯಿತಯ್ಯಾ - ಸುಗ್ರೀವಯ್ಯಾ | ಮಾಯವಾದ, ಜೀಯಾ || 
ಕಾಯ ಸುಖದಿ, ಜೀವಿಸಯಾ |ತೋಯಜಾಕ್ಷಿ ರುಮೆಯಾ || ಹಾ 
ರಮಣಾ || ೨ || 


- 


58 


- 


ದೇವನೀಹಾ, ರಾಮಚಂದಾ | ಕಾವಧಾರ್ಮಿಕ ನಹುದೇ || 
ಸಾವಿ ದೊಳ್ಳಿತೆ, ಕಾವುದೊಳ್ಳಿತೇ | ಭಾವನರಿಯನ್ನು ಪೇಳ || ಹಾರ 
ಮಣ ತೊರೆದೆಯಯ್ಯೋ 11೩ || | ೧೭ || 

|| ರಾಗ ಸಾ೦ಗತ್ಯ ತಾಳರೂಪಕ || 
ಹರಧನುವೆತ್ತಿದ ನರನಾಥ ನೀನಯ್ಯ ! ಗುರು ವಿಶ್ವ ಮಿತ್ರನ 
ಕ್ರತುವಾ || ದೊರೆಯಾಗಿ ಸಲಹಿದ ಧುರಧೀರ ನಹುದಯ್ಯ | * ಮೊರಡಿ 
ಯನುದ್ಧಾರಗೈದೇ | ೧ || 

ಪಿತನೆಂದ ಮಾತಿಂಗೆ ಸತಿದೇವಿಯೊಡಗೂಡಿ| ಮತಿವಂತನನು 
ಜಾತಸಹಿಶಾ || ಜೊತೆಯಾಗಿ ಕಾಡಿಂಗೆ ಸತ್ಯಕೋಸುಗ ಬಂದ | ಕೃತಿ 
ನಾಥ ನೀನೆಂಬರೆಲ್ಲಾ || ೨ | | 

ಹಿತವೆನೀ ನೆಸಗಿದ ಕೃತಿಯಿದು ಮರೆಗೊಂಡು | ಖತಿಯುಳ್ಳಡಿ 
ದಿರಾಗಿಧುರದೀ || ಪತಿಯನೀ ಜಯಿಸದೆ ಸತಿಯಹಾ ನಾಚುವಡೆ | ಪಿತೃ 
ವಾಕ್ಯವಿನಿತುಂಟೆ ನಿನಗೇ || ೩ || 

ಅಲ್ಪಾ ಪ ರಾಧಕೆ ಸ್ವಲ್ಪ ಶೀಕ್ಷೆಗಳುಂಟು | ಜಾತ್ಮರಂತೇನ 
ಗೈ ದೇ । ತಲ್ಪ ಶೇಷನದೆಂಬ ಕಲ್ಪದ ಬಿರಿದುಳ್ಳ | ನಲ್ಪನೆ ರಘುರಾಮ 
ರಾಮಾ || ೪ || ೧೭೫ || 

4 ಕಂದ || 
ಬಲ್ಲವ ರೆಸಗಿದ ಕೃತಿಯಂ ಬಲ್ಲಿದ ತತ್ವಜ್ಞರ ರಿವರಂತಲ್ಲದಿರಲ್ | 
ಸೊಲ್ಲಿನ ಭಕ್ತಿಯ ಭರದೊಳ್ | ಗುಲ್ಲಿಗೆ ಸೈಗುಟ್ಟು ತೆಜನ ಮರುಳಹ 
ರಿಯೊಳ್ || ೧ || 

ಎನ್ನ ಯ ಮನದನ್ನ ನಿದೋ ಯಿನ್ನರೆ ಚಣದೊಳಗುವನೆ ಮೊಗ 
ದಿರವೆನ್ನ || ಮನ್ನಿಸು ತೀಕ್ಷಿಸುದೆಂಬೂಲ್| ಚೆನ್ನಿಗ ನಿರವಿದೆನಯೋಕ್ಕಿ 
ಯಿಂ ನುಡಿಸುವೆನಾಂ | ೨ || ೧೭೭ || 

| ಭಾಮಿನಿ || 
ಅಂಗದನ ತೊಟ್ಟಿಲಲಿ ವೀರೋ ! ತುಂಗ ದಶಕಂಧರನ ಕಟ್ಟಿದ | 
ತುಂಗ ವಿಕ್ರಮ ವೆತ್ತ ಸರಿದುದೊಸುರಕದಂಬಕವಾ | ಭಂಗಿಸಿದ 

* [ S Cಡಿ = ಶಿಲೆಯಾಗಿ ಬಿದ್ದಿದ್ದ ಅಹಲೆ ] 


59 Plus 
ದುಂದುಭಿಯ ಜೀವನ | ಹಿಂಗಿಸಿದ ವೈಹಾಳಿತನದಭ | ಟಾಂಗವೇನಾ 
ಝರಸ ಹಾಯೆಂದಳಲಿದಳು ತಾರೇ | ೧ || 

ಯೇನ ಮಾಡುವ ದೆನ್ನ ಭಾಗ್ಯದು, ಭಾನುವಸ್ತ್ರಕೆ ಸಂದ ನೀಗುಣ| 
ಹೀನರೆಡೆಯಲಿ ಕಂದಗೇನ್ನತಿ ಬಾರೊ ಬಾ ಮಗನೇ | ಮಾನವಂತನ 
ತನುಜನೀತನು | ಬೇನೆಗೊಳಿಸದೆ ರಾಮ ರಕ್ಷಿಸು | ವಾಣಲರಸನ 
ಚಿತೆಯನೇರುವೆ ಪಾಲಿಸಪ್ಪಣೆಯಾ | ೨ || ೧೭೯ || 

11 ಕಂದ || 
ಮಥಿತಾರ್ಥದ ವಾಗ್ದಾಣದ ಸತಿಯಳ ನಿಂದಾಸ್ತುತಿಗಳ ನಾಲಿಸಿ 
ರಾಮಂ | ಪ್ರತಿ ಯುಸು ರೆತ್ತಲ್ಪ ಯದೊಳ್| ಸತಿಗಂ ಕೈ ಮುಗಿದನೂನ 
ವತಿಯಿಂತೆಂದಂ || ೧ || ೧೮೦ || 

|| ರಾಗ ಆರಭಿ ಏಕ ತಾಳ | 
ತಾರೇ - ಸತಿಯರೊಳತಿಗುಣಿ | ಮತಿಯ ವಿಚಾರೇ || ವೋತಾರೇ 
ಸತಿಯರೊಳತಿಗುಣಿ | ಮತಿಯ ವಿಚಾರೇ || ಪಲ್ಲ | 

ಅಳಲದಿರೆಲೆತಾಯೇ | ಬರಿದೆ ! ಬಳಲಬೇಡ 
ಕೇಳಿದೆನು 
ವಾಲಿಯ ಜಾಯೇ | ವುಳಿವುದೆ ಬಯಲಿನ ಮಾಯೇ || ವೋತಾರೇ | 

|| ೦೨ ಪ || 
ವನಿತೇ - ಕರ್ಮದ ಗತಿಯನು ಮರತೇ | ಯಿನಿತಿದೆ ಶೋಕದ 
ಕೊರತೇ || ಮನದುರಿ ಬಿಡುಗುಣ ಭರಿತೇ | ನಿನಗದ ನೊರೆವೆಸುಚರಿತೇ || 
ನೆನೆದುದು, ನೆನೆಯದು | ನೆನೆದಂತಲ್ಲದ | ಘನಕರ್ಮದಗುಣ | ದನುನ 
ಯಮೂವಿಧ | ವೋತಾರೇ || ೧ || 


- ಎನಗೇ - ಪಟ್ಟವ ಕಟ್ಟು ನದಿನಕೇ | ಜನಪತಿ ತಾತನವನಕೇ | 
ಜನನಿಯರುಹೆ ನಿಜಬಯಕೆ | ಯಿನಿತಕೆ ಪೊರಟೆನು ವನಕೇ | - ಬನ 
ದೊಳು ಸುಖತರ | ದಿನಗಳ ಕಳೆದಿರ | ಲೆಣಿಸಿರೆ ಖಳನವ | ನಿನಯಳ 
ನೊಯ್ದ ನು | ವೋತಾರೇ || ೨ || 

ಧಿಟನ್‌ - ದೃಷ್ಟಾ ದೃಷ್ಟವು ನಮಗೇ | ಯಿಷ್ಟಾನಿಷ್ಟದ ಕಡೆಗೇ | 
ತಟ್ಟನೆ ಕಾಣುತ ಮಸಗೇ 1 ಸೃಷ್ಟಿ ಯೊಳಿದೆ ಪೊಸಬಗೆಗೇ | ದಿಟ್ಟತನದಿ 


is 66 = 
ಮನ| ವಿಟ್ಟ ಡಿ ದರಗುಣ! ಕಷ್ಟ ಎರದುತಿಳಿ | ತುಷ್ಟಿ ಯಹುದುಖರೆ ! 
ವೋತಾರೇ || ೩ || ೧೮೩ || 

1 ಕಂದ || 
ಕೇಳಬಲಾ ಮಣಿವೀರರ್1 ಸೋಲವನರಿರ್ತನಗೊಡುವರ್ಸ 
ಮರದೊಳಂ |ತೋಲವಿಲ್ಲದ ಪೆಂಕುಳಿ| ಗಾಳನಗೊಂಡಿರ ಲಸಾಧ್ಯ 
ಭಟನಿನ್ನೆ ರೆಯಂ || ೧ || 

ಸುರಿಯುವ ರಕ್ತವತಡೆದಾ | ಗರಿಗೋಲಂ ಕಿತ್ತರಿಯದ ತೆರದಿಂದ 
ನನಂ || ಸ್ಥಿರಗೊಳಿಸಲ್ಯಾ೦ ಬಗೆಯಲ್ | ಪರಿಯರಿ ದಾತಂಬಯಸಿದ 
ನೈಚ್ಛಿಕ ಸಾವಂ || ೨ | ೧೮೫ || 

| ವಾರ್ಧಿ ಕ್ಯ 
ನುಡಿಯಂತೆ ನಡೆಗೊಂಡ ಧೃಡವೃತಂ ಭೀಮಬಲ ಗಡಿಯಾಳು 
ತಾನಾದೆ ರಾವಣನ ಸಖ್ಯ ಮಂ ! ಬಿಡದನ್ನ ಮೈತ್ರಿಯಂ ನೆಲೆಗೊಳಿಸು 
ತಂತಿಮಕೆಸೋದರನೊಳಕ್ಯನಾಗೀ || ಬಿಡಯವರಿ ದಂಗದನ ನೆನಗಿ 
ತ್ತು ಕಡುನೀರ| ಮಡದಿಯಂ ರಕ್ಷಿಸುವದೆಂದೊರೆದು ನಿನ್ನೆರೆಯ | ಬಿಡು 
ಹಾರಮಂ ಸಹಭವನ ಕರಕಿತ್ತು ಸಾಯುಜ್ಯಮಂ ಪಡೆದನೂ || ೧ll ೧೮೬ || 

| ರಾಗ ಸಾಂಗರ ತಾರ ಗ ಹ ಕೆ | | 
ಮುಂದಿನ್ನು ಚಿಂತಿಸಲು ಬೇಡವ್ವ ನಿನ್ನಯ | ಕಂದನಂಗದನಿಂಗೆ 
ಧರೆಯಾ || ಕುಂದಿಲ್ಲದಂತೆಸಗಿ ಯುವರಾಜ ಪಟ್ಟವ | ಬಂಧಿಸುವೆ 
ಸೂರ್ಯ ಜಗೆ ಬಳಿಕಾ || ೧ || 

ಹಿರಿಯತ್ವ ಕರಸಾಗಿ ದ್ರಾವಿಡರ ದೊರೆತನ | ಕಿರುವಂತೆ ನಾ 
ಮಾನ್ಲೈನಬಲೇ || ಸಿರಿವಂತೆ ಪತಿದೇವನೊರೆದಂತೆ ಮರುಗದೆ | ಯಿರು 
ನೀನು ಚಿತೆಗೇರ ಬೇಡಾ || ೨ | | 

ಮರುಮಾತ ನೀನೆತ್ತದಿರು ತಾಯೆ ಸಲಹುವೆ | ಪಿರಿದೇಕೆ ನೀನಂಜ 
ದಿಹುದೂ || ಬರಿದೇಕೆ ಕುಳಿತಿರ್ಪೆ ಸುಗ್ರೀವ ಸಮರದೊಳ್ ಪರಲೋಕ 
ದೆಡೆಗೊಂಡ ಭಟಗೇ || ೩ || 

ಘನರಾಜ ಗೌರವದ ಸಂಸ್ಕಾರ ಗೈ ವುದು | ತನುಜನಂಗದ ಸಹಿತ 
ನೀವೂ || ಮನದಿ ನೋಯದೆ ಪ್ರೇತಕಾರ್ಯವನ್ನು ಮಾಡುವ | ದೆನೆ 
ತಾರೆ ಪದಕೆರಗಿ ನುತಿಸೇ || ೪ || ೧೯೦ || 


ಎline 


61 


and 


ನೀನೇಕಾಂತದಿ ತೋರ್ದಡಂಗಿ ಬಹುರೂಪಂ ತಾಳ ವಿಶ್ವಾತ್ಮಕಂ। 
ಜ್ಞಾ ನಾನಂದಕ ರೋಜ್ವಲಾಂಗ ನಭವಂ ಪೂರ್ಣಾವತಾರಂ ಹರೇ | 
ಯೇನಾನುಂ ನುಡಿದೆನ್ನ ವಾಗ್ಧರೆಯ ಕುಂದಂ ಮಾಣು ಕಾರುಣ್ಯದಿಂ! 
ದೀನೋದ್ದಾರಕ ಪಾಲಿಸೆನ್ನ ತಮದಿಂ ಶ್ರೀ ರಾಮಚಂದ್ರೇಶ್ವರಾ|| 

|| ೧ || ೧೯೧ || 
11 ಕಂದ | | 
ಕ್ರಿತಿಯಿಲ್ಲದ ಭೂನಾಥಂ | ಯತಿಯಲ್ಲದರಿಷಿಯ ಖರ್ವದೊಡೆಯ 
ಗುಣಾಡ್ಯಂ | ಸತಿಯಿಲ್ಲದ ಸಾಧೀಪತಿ | ನತ ಭುವನಂ ಧಾರ್ಮಿಕದ 
ಶರಥಿ ಪೊರೆಗೆಮ್ಮಂ || ೧ | 

ಪ್ರೇಮದೊಳೆರಗುತೆ ತಾರೆಯು | ರಾಮನ ಪದಕಂ ತೆರಳ 
ಛತ್ರಲ್ ಬಳಿ ಕಂ ॥ ರಾಮರ ಸಾಕ್ಷಂ ಮುಂದಿನ | ನೇಮವ ಸುಗ್ರೀವ 
ಗಿತ್ತು ಪೊರಮಡಿಲವಿ೦ | ೨ | 

- ವಸುಧಾ ಚಕ್ರದ ಚಕ್ರಂ | ಪೊಸಗತಿಗುಡೆ ಕಿಷ್ಠೆಯ ತಿರೆಗವ 
ಸರದಿಂದಂ || ಬಿಸರುಹ ನೇತ್ರನ ಕೃಪೆಯಿಂ | ಸಸಿನದೊಳಿರ್ದರ್ 
ದಿನಕರ ತನುಭವ ಮುಖ್ಯರ್ | ೩ || ೧೯೪ || 

11 ರಾಗ ಸಾವೇರಿ ಏಕತಾಳ | 
ವಿಷಾದಾಂತವಿದೂ | ಕಥೆಯಿದು | ವಿಷಾದಾಂತವಿದೂ || ಪಲ್ಲ|| 

ರಘುವರ ಚರಿತೆಯೊಳ್ | ಭುವನಕೆ | ಬಗೆಗೊಳೆ ನ್ಯಾಯ 
ದೊಳ್ | ಮಿಗೆಸಂ ಸಾರದ ಕುರುಪಿನ ಚಿತ್ರವು ! ಪಗೆತನದಿರು ಬಿನ, 
ಜಗದೊಳಗಿಪರಿ || ವಿಷಾದಾಂತವಿದು | ೧ | 

ಸೋದರ ಪ್ರೇಮವನೂ | ರಘುವರ 1 ನಾದರಿಸುತಲದನೂ || 
ವಾದವನೆಸಗದೆ | ಸಾಧಿಸಿ ಸತ್ಯವ | ಬಾಧಿಸದುರುಳರ ! ಛೇದಿಸಿ 
ಪೊರೆದಿಹ || ವಿಷಾದಾಂತವಿದೂ | ೨ || 

ರವಿಕುಲದಾರ್ಯಮುನಾ | ಚರಿತೆಯ | ಸವಿಯುತೆ ಚಪಲವನಾ|| 
ನವರತ ಯಕ್ಷರ ಗಾನದುರಂತದೆ | ವಿವರಿಸಿದೆನುಜಯ | ಕವಿ ಭೂಷಣ 
ಪೊರೆ | ವಿಷಾದಾಂತವಿದೂ || ೩ || 


ಎ 


62 ° . 


ಮಂಗಲ ಶದ 

|| ರಾಗ ಆಹೇರಿ ಏಕತಾರ | | 
ಜಯ ಜಯ ರಾಘವ ರಘುಕುಲ ಪಾವನ | ಜಯ ಜಯ 
ರಾಘವ ಸುರನರ ವಂದಿತ | ಜಯ ಜಯ ರಾಘವ ಸಿರಿವರ ಸಂಪದ | 
ಜಯ ಜಯ ರಾಘವ ದುರಿತ ವಿನಾಶನ | ಜಯ ಜಯ ಜಯ || oll 

ಜಯ ಜಯ ಸಾಶ್ವತ ಶರಣರ ಪಾಲಿತ | ಜಯ ಜಯ ಓಂಕರ 
ರೂಪನೆ ಚಿತ್ಪಭ | ಜಯ ಜಯ ಮಂಗಲ | ಮಂಗಲ ಜಯ ಜಯ | 
ಜಯ ಜಯ ಕವಿನುತ ಭಾಸ್ಕರ ಜಯ ಜಯ | ಜಯ ಜಯ ಜಯ 


- ಸ೦ಪೂರ್ಣ೦ - 

* ಪದ್ಯಗಳು 
ಪ್ರಥಮಾಂಕದಲ್ಲಿ ೫೭ 
ದ್ವಿತೀಯಯಂಕ ೫೭ 
ತೃತೀಯಾಂಕ ೧೯೪ 
ಒಟ್ಟು ಹದಗಳು ೩೦೮ 


ಶ್ರೀ ಕೆ. ಪಿ . ವೆ೦ಕಪ್ಪ ಶೆಟ್ಟರ 
ನವೀನ ಯಕ್ಷಗಾನ ನಾಟಕಗಳು ! 
ಸಾಹಸ ಭೀಮ ವಿಜಯ 0 8 Cy 
ಭಾರತದ ಗುರುಕುಲ 0 6 0 
ಲತ್ತ ಪಗಡೆ 

0 6 0 
ಭರತೇಶ ದಿಗ್ವಿಜಯ 080 

ಅಭ್ಯಾಸಿಗಳಿಗೆ ತಕ್ಕ ಸೂಚನೆಗಳಿವೆ. 
ಯಕ್ಷಗಾನ ಪ್ರಿಯರಿಗೆ ಅಂತರಂಗದ 

ಅಮೂಲ್ಯ ಕಾಣಿಕೆ ! . 
ನವ ಭಾರತ ಪುಸ್ತಕ ಭಂಡಾರ ಉಡುಪಿ , 


ವಿದ್ಯಾರ್ಥಿಗಳಿಗೂ ವಯಸ್ಕರಿಗೂ 
ಸುಲಭವಾಗಿ ಇಂಗ್ಲಿಷ್ ಕಲಿಯಲಿಕ್ಕೆ 
ಅತ್ಯಂತ ಉಪಯುಕ್ತವಾದ ಪುಸ್ತಕ 


ಸುಲಭದಲ್ಲಿ ಇಂಗ್ಲಿಷ್ 


ಕೊರಡ್ಕಲ್ ಶ್ರೀನಿವಾಸರಾಯರಿಂದ ರಚಿತವಾದ 

ಇಂಗ್ಲಿಷ್ ಸ್ವಯಂಬೋಧಿನಿ. 
ಬೆಲೆ ರೂ . 2 0 0; ವಿ. ಪಿ. ದ್ವಾರಾ 2 8 0 


ಡಾ | ಕೊರಡ್ಕಲ್ ವೆಂಕಟರಾವ್ ಕೃತ 


ಮನೆ ಮದ್ದು 


ಮನೆಯಲ್ಲೇ ಮಾಡಿಕೊಳ್ಳಬಹುದಾದ 

ಸುಲಭ ಚಿಕಿತ್ಸೆಗಳು 
ಬೆಲೆ ರೂ . 2 8 0 : ವಿ. ಪಿ , ದ್ವಾರಾ 3 0 0 


ಹೊಸಕೆರೆ ಚಿದಂಬರಯ್ಯನವರಿಂದ ಸರಳ ಕನ್ನಡದಲ್ಲಿ 

ಬರೆಯಲ್ಪಟ್ಟ ಭಾಷಾಂತರವನ್ನೊಳಗೊಂಡ 
ಗೀತೆಯ : 

(ಮಲಶೋಕಮತ್ತು ಕನ್ನಡ ಅರ್ಥ) 
ಅತಿ ಕಡಿಮೆ ಕ್ರಯದಲ್ಲಿ ಅತಿ ಪವಿತ್ರ ಗ್ರಂಥ 

ಬೆಲೆ ರೂ . 0 - 12 - 0 ಮಾತ್ರ 
ಸಿಗುವ ಸ್ಥಳಗಳು: 
ನವಭಾರತ ಪುಸ್ತಕ ಭಂಡಾರ, ಉಡುಪಿ. 

ನವಯುಗ ಪ್ರೆಸ್ , ಉಡುಪಿ. 


ಆಶ್ಚರ್ಯಕರ ಪರಿಣಾಮವನ್ನುಂಟುಮಾಡುವ 

ಚಿರನೂತನ ಕಾದಂಬರಿ 
© ಫಂಟಮಾರಾ @ 
( ಅವಮಾನದಿದಿರು, ಅನ್ಯಾಯದಿದಿರು , ಯಾರೂ ತಗಿ 
ನಡೆಯಬಾರದು' ಎಂಬ ನಿರ್ಮಲ ಮಾನವನಾದಿಯಾದ 
ಇನ್ನೇಸಿಯೊ ಸಿಲೋನೆಯ ಪ್ರಖ್ಯಾತ ಇಟಾಲಿಯನ್ 

- ಕಾದಂಬರಿಯ ಅನುವಾದ, 
ಅನುವಾದಕರು: ಶ್ರೀ , ಕು . ಶಿ. ಹರಿದಾಸ ಭಟ್ಟರು, ಎಂ . ಎ . 
ಪ್ರಕಾಶಕರು: ಅಂತರಂಗ ಕಾರ್ಯಾಲಯ , ಉಡುಪಿ. 

- - ಕೆಲವು ಅಭಿಪ್ರಾಯಗಳು 
( ಈ ಶತಮಾನದ ಅತ್ಯಂತ ಮರ್ಮಸ್ಪರ್ಶಿ ಕಾದಂಬರಿ 

' ಗಳಲ್ಲೊಂದು - ಕರ್ಮವೀರ 
* . ಅಂಥಹ ಹೆಚ್ಚಿನ ಲೇಖನಿಯನ್ನು ಕನ್ನಡದ ಶಾಯಿಯಲ್ಲಿ 
ಅದ್ದಿ ಶ್ರೀ ಭಟ್ಟರು ಅನುವಾದವನ್ನು ಮೂಲಗ್ರಂಥಕ್ಕೆ 

ಚ್ಯುತಿ ಇಲ್ಲದಂತೆ ಮಾಡಿದ್ದಾರೆ. ” – ಚಿತ್ರಗುಪ್ತ . 
««ಮೂಲಗ್ರಂಥದ ವೈಶಿಷ್ಟ್ಯಗಳೆಲ್ಲ ಸಮರ್ಪಕವಾಗಿ ಕನ್ನಡಿಸ 
ಲ್ಪಟ್ಟಿರುವುದನ್ನು ನೋಡುವಾಗ ಅನುವಾದವು ಸರ್ವೋ 
ತಮವೆಂದು ಹೇಳಲು ಅಡ್ಡಿ ಇಲ್ಲ. ಅನುವಾದ ಮಾಡಿದ ಶ್ರೀ 
ಭಟ್ಟ ರೂ ಮಾಡಿಸಿದ ಪ್ರಕಾಶಕರೂ ಅಭಿನಂದನೀಯರು ” 

ಇಂಡಿಯನ್ ಎಕ್ಸ್ ಪ್ರೆಸ್. 


ನೀವು ತುಂಬ ಕಾದಂಬರಿಗಳನ್ನು ಓದಿರಬಹುದು, ಆದರೆ 
ಇ೦ತಹ ಮರ್ಮಸ್ಪರ್ಶಿ ಕಾದಂಬರಿಯನ್ನು ಓದಿರಲಾರಿರಿ! 
200 ಪುಟಗಳು! ಬೆಲೆ ರೂ . 2 - 0 - 0 
ನವಭಾರತ ಪುಸ್ತಕ ಭಂಡಾರ ಉಡುಪಿ, ದ. ಕ. 


ಕಥೆ ಕಾದಂಬರಿ, ನಾಟಕ, ಚಿತ್ರ , ಪ್ರಬಂಧಾದಿ 

ನಾನಾ ಬಗೆಯ ಪುಸ್ತಕಗಳು, 
ಕಿರಿಯುರಪ್ರಪಂಚದ ಪ್ರಕಟಣೆಗಳು: 
ಸ್ವತಂತ್ರ ಜೀವನೋಪಾಯ 0 3 0 
ಸಂಶಯ ಪಿಶಾಚಿ 

0 10 0 
ನಾಡ ಕತೆಗಳು 

0 4 0 
ಕುಶಲವ 

0 _ 8 0. 
ಕಾವ್ಯ ಸಾಮ್ರಾಜ್ಯ 

1 8 0 
ಮಧುವನ 

3 0 0 
ಮುಂದಿನ ದೇವರು . ( 4 ೧. 
ವ್ಯಭಿಚಾರಣಿ ಯಾರು 1 4 0 
ಹೆಂಡ್ತಿ ಗಂಡನಾದರೆ 

04 0 
ಪುರುಷ ವಧು 

0 4 0 
ಸನ್ಯಾಸಿಯ ಸೋಗಿನಲ್ಲಿ 0 12 0 
ನಂದಾದೀಪ 

1 0 0 
ದೇಶಭಕ. 

1 8 0 
ಪ್ರೇಮವಿಜಯ 

1 0 0 
ರಂಗಭೂಮಿ 

0 10 
ಸೇವಾಪಥ 

# 0 8 0 
ನಾರೀ ಹೃದಯ 

I … 
ಭಾರತೀಯ ಕಥೆಗಳು 

1 12 0 
ಪ್ರಕಾಶ 

2 8 ( 
ಮರುಪ್ರಹಸನಗಳು 1 0 0 
ಅನ್ನದೇವರು ಮತ್ತಿತರ ಕತೆಗಳು | 0 0 
ಭಾರತದಲ್ಲಿ ಜಾತಿಭೇದ 1 0 
ವಿಷ್ಣುವಿನ ದಶಾಪರಾಧಗಳು 0 2 0 
ಆಕಾಶ ಗಂಗೆ 

2 4 ) 
ಸ್ವಾತಂತ್ರ್ಯ ವೀರ ಸಾವರಕರರು 1 4 0 
ಜೀವನ ಸಂಗ್ರಾವು 3 8 0 
ಕದಂಬ 

| 4 || 
ಆಳವಿತಾಕಾಮಿನಿ 

2 0 || 
ಸ್ವರಾಜ್ಯ ವಿಜಿಲತು. 

0 8 0 
ಸಪ್ತಸಾಗರಿ. 

G 12 | 
ಇಮಾನ್ಸಾಕ 

1 12 13 


d೧೦ 
೦ 
೦ 


Aevworwww 


ನಿ೧ತರ ೦ಗದ ಪ್ರಕಟಣೆಗಳು: 
ಬಿರುದಾವಳಿ 

0 3 Q 

0 4 0 
ಹೈದರಾಬಾದ್ ವಿಜಯ 0 4 0 
ಸೆರೆಯಾಳು 

0 7 0 
ಗಾದೆಯ ಗಾಂಧಿ 

0 3 0 
ಶಾಂತಿಯ ಮಡಲಿನಲ್ಲಿ 0 3 0 
ಬಲಿಪೀಠದಲ್ಲಿ 

0 : 5 0 
ಅಗಲಿದ ಅ ಆ ಸರೆ ೩ ಜಿ ನಿ 0 3 0 
ನನ್ನ ಹೆಂಡತಿ 

0 3 0 
ಪುಣ್ಯ ಫಲ 

0 4 0 
ಸುಖದದಾರಿ 

0 3 0 
ಸಕಾಂಕ 

9 30 
ಪಂಚಮುಖಿ 

0 5 0 
ಜಾತೀಭೂತಕ್ಕೆ ಬಲಿ 

0 3 0 
ಜನಸೇವೆಯ ಸೋಗಿನಲ್ಲಿ 
ನಾ ಕಂಸ ಅವಳು 

0 3 0 

0 3 0 
ನಿಲುವಂಗಿ, 

0 4 0 
ಬಾಡಿಗೆಯ ಮನೆ 
ವರ್ತಮಾನಕಾಲದ ನಾಲ್ವರು 
ಸುಹಾನುಭಾವರು 

0 4 0 
ಹೇವರ ನಾಮ ಮತ್ತು ಸಾಧನೆ 0 3 0 
ಎರಡು ಕತೆಗಳು 

0 4 0 
ಸರಸ- ವಿದ ಸ . 

0 3 0 
ಹೃದಯೇಶ್ವರಿ 

0 4 0 
ವಿವಿಧ ವಿಷಯ ಘೋಶಭಾಗ೧೨0 6 0 
ನುಡಿ ಮುತ್ತುಗಳು ೧, ೨, ೩ 0 12 0 
ಕುಲವಿಲ್ಲದ ಹೆಣ್ಣು 2 0 0 
ತವರು ಮನೆಯಿಂದ 0 4 0 
ಭಾಗ್ಯಲಕ್ಷ್ಮಿ 

1 4 0 
ಯುಗವಾಣಿ 

0 8 0 
ಸ್ತ್ರೀ ಹೃದಯ 

0 4 0 

0 3 0 : 
ಎರಡು ಏಕಾಂಕ ನಾಟಕಗಳು 0 4 0 
ಪ್ರಜಾಪ್ರಭುತ್ವವನ್ನು ಕವಿರಿತು 0 8 0. 


weಬಬಬಬಊww ೧೧೦೧೧೦೦೦೦ 


ತ್ರಿವೇಣಿ | 


2 


9 


ಕಲಾವಿದನ ದಿನ ಕರಿ 

0, 30 
ಅಧುನಿಕ ಭಾರತ 

0 4 0 
ಕಾಲವೇ ಬದಲಾಗಿದೆ 0 0 4 0 
ಭಾರತದ ಸಾಹಿತ್ಯ ಕಲೆಗಳು 0 4 0 
ಸ್ತ್ರೀಸ್ವಾತಂತ್ರ್ಯ ಚೇಕೆ? 0 4 0 
ಹಂಬಲ 

0 4 0 
ಭಾರತ ಚಿತ್ರದ ಅಂಚೆಚೀಟುಗಳು 0 3 0 
ತ್ರಿಶೂಲ 

0 5 0 
ಪುಸ್ತಕಪುರಾಣ 

_ 0 4 0 
ಹಳ್ಳಿಯಲ್ಲಿ ನಡೆದ ನಾಟಕ 0 3 0 
ನೆರೆಯ ಗಾಂಧಾರ 

0 3 0 
ಮಾತಿನಯುಗದ ಮಹಾಪ್ರಭಾವಂ 3 0 
ವಿಜ್ಞಾನದ ಬೆಳವಣಿಗೆ 

0 4 0 
ಡಾ | ಹರ್ಡಿಕರ್ 

0 5 0 
ತೆಂಗಿನ ತವರು 

- 0 6 0 
ಪ್ರಾಯಶ್ಚಿತ್ತ 

0 3 0 
ಪ್ರಭಾ 

0 3 0 
ಶವಗಳ ಸಾಗಾಟ 

0 12 0 
ಸ್ವಪ್ನಲೋಕ 

06 9 
ಮನೆಹೆರಗಿನಮಹಾಜೀವಿಗಳೆಂ. 5 0 
ಘಂಟಮಾರಾ ೪ಭಾಗಗಳು 2 0 0 
ವಾರ್ಪಾಟ 

0 5 0 
ಭಾರತದ ರಾಷ್ಟ್ರಗೀತೆ ' ® 3 0. 
ನನ್ನ ಬಹು ದೊಡ್ಡ ಶತ್ರು 0 4 0 
ಕೈಲಾಸ 

0 3 0 
ಚೌತಿ 

0 4 0 
ಕತ್ತು ಕೊಯ್ದ ವರಾರು ? 

0 6 0 
ಸಮಾಜದ ಅಗ್ನಿಕುಂಡ 

0 4 
ಉಷಾ 

0 4 0 
එදඵලඒ 

0 4 0 
ಪರಮಾಣು ಪ್ರಪಂಚ 

0 4 0 
ನೀತಿ ವಿನೋದ ಕತೆಗಳು 

0 12 0. 
ಸಾಹಸ ಭೀಮ ವಿಜಯಂ 
ಭಾರತದ ಗುರುಕುಲ. 

0 6 0 
ಇಕ್ತ ಪಗಡೆ 

0 5 0 


0 


4 


ಬೆಳ್ಳಿಹಬ್ಬ 


ಸೇನಾಪಥ 
ಭರತೇಶ ದಿಗ್ವಿಜಯ 
ಮನೋಪದೇಶ 
ಜೀವನ ಕಲೆ 
ಪ್ರತಿಜ್ಞಾ ಪೂರ್ತಿ 
ಮಿತ ಸಂತತಿ 
ಗುಪ್ತರೋಗ ನಿವಾರಣೆ 
ಸೌಂದರ್ಯ 
ಸುಧಾ 
ವಸಂತಕಾಲ 
ನವೀನ ನಾಟಕಗಳು 
ಪರ್ಲ್ ಎಸ್ , ಬಕ್ 


0 8 0 
0 8 0 
0 8 0 
0 10 0 
0 12 0 
0 6 0 . 
0 8 0 
0 5 0 
0 8 0 
0 6 0 . 

0 7 0 
- 0 1 0 


No 


ಇತರ ಪುಸ್ತಕಗಳು 
ಮನೆಮದ್ದು 

2 8 0 
ನೆನಪಿಗಾಗಿ 

2 0 0 
ಗೀತೆಯ ಕೈಗನ್ನಡಿ 0 12 0 
ಸುಲಭದಲ್ಲಿ ಇಂಗ್ಲಿಷ್ 2 0 0 
ಸರಸ್ವತಿ 

0 12 0 
ಪ್ರತೀಕಾರ 

0 8 0 
ಪ್ರೇಮ ಪ್ರವಾಹ 

0 8 0 
ಮುಗುಳು 

0 5 6 
ವತ್ಸಲಾ. 

0 8 0 
ಶಂಬಕ ವಧೆ 

0 2 0 
ವೈಯುಕ್ತಿಕ ಆರೋಗ್ಯ 
ಶಂಬುಕವಧೆ 

0 2 
ಆದರ್ಶ ಆರೋಗ್ಯ ಖಾತೆ 0 2 
ಚಿಗುರು 

0 8 0 
ಲೋಪಾಮುದ್ರೆ 

0 8 0 
ವ್ಯವಹಾರಜ್ಞಾನದರ್ಪಣ 1 8 0 

ಕೆಟಲಾಗಿಗೆ ಬರೆಯಿರಿ 
ನವಭಾರತ ಬುಕ್ ಡಿಪೊ , ಉಡುಪಿ. 


N 


0 


2 


0 


N 


N 


N 


Regd . No. 3935 Antaranga Weekly 11 - 11 -52 


ನವಯುಗಎಸ್ 


( ಅತ್ಯಾಧುನಿಕ ಸಲಕರಣೆಗಳಿಂದ 
ಕೂಡಿದ ಪವರ್ ಪ್ರಿಂಟಿಂಗ್ ಪ್ರೆಸ್) 
ಸಂತೆಕಟ್ಟೆ - ಉಡುಪಿ, 


ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ 

ಯಾವದೇ ತರದ ಮುದ್ರಣ 
ಕಾರ್ಯಗಳನ್ನು ಅಚ್ಚುಕಟ್ಟಾಗಿ 
ಸಕಾಲದಲ್ಲಿ ಮಾಡಿಕೊಡುವೆವು. 
ಹೊಸ ಮುದ್ರಣ ಯಂತ್ರ ಹೊಸ ಹೈ ಪುಗಳು! 


Printed & Published by K . H . Shetty , 

at the Navayuga Press, Udipi. 


